ಶ್ರೀಮನ್ಮಧ್ವಸಿದ್ಧಾಂತಗ್ರಂಥಾಲಯ , ಉಡುಪಿ. 


1 ಕನ್ನಡ ಯಕ್ಷಗಾನ 
ಶಕುಂತರಾಜಚರಿತ್ರೆ 
ರಾಮಾಂಜನೇಯ ಕಾಳಗವು. 


ದ್ವಿತೀಯಾವೃತ್ತಿ, 


ಶ್ರೀಕೃಷ್ಣ ಮುದ್ರಣಾಲಯ , ಉಡುಪಿ. 


ಈನನಸಾಮಾತೆಸವ 


1927 . 


- ಬೆಲೆ: ೨ ಆಣೆ, 


ALL RIGHTS RESERVED . 


48",yesuve 


ಶ್ರೀಮನ್ಮಧ್ವ ಸಿದ್ದಾಂತಗ್ರಂಥಾಲಯ , ಉಡುಪಿ. 


ಕನ್ನಡ ಯಕ್ಷಗಾನ 
ಶಕುಂತರಾಜಚರಿತೆ 
ರಾಮಾಂಜನೇಯಕಾಳಗವು. 


ಗ್ರಂಥಕರ್ತ: -ಕೊರ್ಡೆಲ್ ವೆಂಕಟಾವ್ , ಉಡುಪಿ. 


ಪ್ರಕಾಶಕ: - ಪಾವಂಜೆ ಗುರುರಾನ್ , 


ಶ್ರೀ ಮ . ಸಿ. ಗ್ರಂಥಾಲಯ , ಉಡುಪಿ. 


ದ್ವಿತೀಯಾವೃತ್ತಿ , 


ಶ್ರೀಕೃಷ್ಣ ಮುದ್ರಣಾಲಯ , ಉಡುಪಿ. 


1927 , 


ಬೆಲೆ: ೨ ಆಣೆ. 


ALL RIGHTS RESERVED . 


Printed & 


Published by 


P . Guru Rao , 


at the 


Sri Krishna Press, Udupi. 


1 ಶ್ರೀರಾಮಚಂದ್ರಪರಬ್ರಹ್ಮಣೇ ನಮಃ | 

ಕನ್ನಡ ಯಕ್ಷಗಾನ 
ಶಕುಂತರಾಜಚರಿತ್ರೆ 

ಅಥವಾ 


ರಾಮಾಂಜನೇಯ ಕಾಳದವು. 


ವೃತ್ತ , 
ಶ್ರೀರಾಮಂ ಸುಗುಣಾಕರಂ ಶುಭಕರಂ 
ರಾರಾಜ್ಯ ಮಾನಂ ಸದಾ | 
ಸಾರಂ ಸರ್ವಜಗತ್ಪತಿಂ ರಘುಪತಿಂ 
ಮಾರಾಕೃತಿಂ ಶ್ರೀಪತಿ ಮ್ | 
ಘೋರಾರಾತಿಭಯಂಕರಂ ಸುರನರಾ 
ದ್ಯಾರಾಧಿತಂ ಜಾನಕೀ -1 
ಸಾರಪ್ರೇಮನಿಧಿಂ ಕಪೀಶವರದಂ 
ವಾರಾಶಿಬ೦ಧಂ ಭಜೇ || ೧ | 


ಭಾಮಿನಿ. 
ಏಕದಂತನ ಪದವ ಧ್ಯಾನಿಸು 1 ತಾ ಕಮಲಗೃ ಹೆವಾಣಿ 
ಯರನು ತ | ಥೆಕ ಭಕ್ತಿಲಿ ನುತಿಸು ತೊರೆಯುವೆ ಯಕ ಗಾ 
ನದಲೀ | ಪಾಕಶಾಸನ ಮುಖ್ಯ ದಿವಿಜ ಪಿ ! ನಾಕಿವಂದ್ಯಗೆ. 


9 


ಯಕ್ಷಗಾನ ಶಕುಂತರಾಜಚರಿತ್ರೆ . 


ಮಣಿದಿದನು ನಾ | ನೇಕ ಚಿತ್ತದಿ ಪೇಳೆ ಸಜ್ಜನರಾಲಿಪುದು 
ಬಿಡದೇ || ೧ || 


ದ್ವಿಪದಿ. 
ಲಾಲಿಪುದು ಕುಶಲವರು ಮನದಿ ಸಂತಸವಾ | ತಾಳು 
ತಲಿ ನಿಮ್ಮ ವರ ಚಾರಿತ್ರದಿರವಾ || ೧ | ರಾಮಾಶ ಮೇಧ 
ವನು ಗೈದು ರಾಘವನೂ ಆ ಮಹಾ ಹತ್ಯಪಾತಕ ಕಳೆ 
ಯುತವನೂ ॥ ೨ ॥ ಇರುತಿರ್ದ ನಿತ್ಯತೋಪ್ರದೊಳಯೋಧ್ಯೆ 
ಯೊಳೂ : ತರಳರಿರ ಕೇಳಿ ನೀವ್ ನಡೆದ ಚರಿತಗಳೂ || ೩ || 
ಒಂದು ದಿನ ನೃಪಶಕುಂತನು ಮುನಿಗಳೆಡೆಗೆ | ಬಂದು 
ಕಮಲಜಭವನ ಪೊಡಮಡಲು ಕಡೆಗೆ || ೪ , ಸುರನು 
ನಿಪ ನಾರದನು ಕುಶಿಕನಂದನಗೆ | ಒರೆದನಿಪರಿಯಾದು 
ದಪಹಾಸ್ಯವೆಮಗೇ || ೫ || ಕಾಕುಸ್ಥ ಕುಲದೀಪ ರಾಘವನೊ 
ಇಂದೂ ! ಆ ಕೌಶಿಕನು ಹೇಳಲಾತ ಕಡು ನೊಂದೂ || ೬ || 
ಆ ಶಕುಂತನ ಅಸುವ ತರಣಿಸುತನೆಡೆಗೆ ತಾ ಸೆರಿಸುವೆ 
ನೆಂದು ಹೇಳಲವ ಕಡೆಗೆ | ೭ || ನೃಪ ಶಕುಂತನು ಮನದಿ 
ಭಯವ ತಾಳು ತಲೀ | ಕೃಪೆಯ ತೋರುವರಾರೆಂದೆನುತ 
ದುಗುಡದಲೀ || ೮ | ನೊಂದು ತಾನೇನ್ ಗೈನೆನೆನ್ನಲಾಸ್ 
ಛಕೆ | ಬಂದ ನಾರದನನುಪಚರಿಸಿ ಕೇಳಿ || ೯ || ಆತ 
ನೆಂದನು ನಿನ್ನ ಮನದಲಡಗಿರುವಾ | ಭೀತಿಯನು ಪರಿಹರಿಸೆ 
ಕೆಳು ನಾ ನೊರೆನಾ | ೧೦ | ಅಂಜನಾಗಿರಿಯೆಡೆಗೆ ತರಿತ 
ದಲಿ ಪೋಗೀ ಅಂಜನಾದೇವಿಯೊಳು ಪೇಳು ನೀ ಸಾಗಿ ! 
| ೧೧ | ಕಾಯುವಳು ಪರಮ ಪತಿವ್ರತೆ ಕರುಣವಿರಿಸಿ | 
ವಾಯುಸುತ ಹನುಮಂತನಿಂದ ಕೇಳೇ ಸಹಸೀ || ೧೦ || 


ರಾಮಾಂಜನೇಯ ಕಾಳಗ , 


ಮೊದಲರುಹದಿರು ನೀನು ನಡೆದ ಸಂಗತಿಯಾ | ಸದಮಲಳು 
ಸಲಹುವಳು ಕೇಳು ನೃಪರಾಯಾ|| ೧೩ | ಇಂತೆನುತ ಮುನಿ 
ಪತಿಯು ತಾಂ ತೆರಳಲಿತಾ | ಚಿಂತಿಸಿದ ನೃಪ ಮನದಿ ಭಯನ 
ತಾಳುತ್ತಾ | ೧೪ | ಇಂತು ಸತ್ಕಥೆಯನ್ನು ಪೇಳ್ವೆನೆಂದೆನು 
ತಾ | ಸಂತಸದಿ ಮುನಿಪಾಲನಿಂತೆಂದ ನಗುತಾ || ೧೫ | | 


ಭಾಮಿನಿ, 
ಧರೆಯೊಳುತ್ತಮವಾದಯೋಧ್ಯಾ | ಪುರವರದ ಸನಿ 
ಹದೊಳಗಿರುತಿಹ ಪರಿಪರಿಯ ನೆ ಭವದಿ ಮೆರೆಯುತ 
ಸಿಂಧುವೆಂದೆನಿಪಾ || ವರನಗರವನ್ನು ವರ್ಣಿಪಡೆ ಸಾ 1 ಸಿರಫ 
ಣೆಯನಿಂಗಸದಳವು ಕೆ ಇರಳರಿರ ಸೆಳ ವೆನು ಲಾಲಿಪುದೆ 
ನುತ ಮುನಿ ನುಡಿದಾ || ೧ | | 


ರಾಗೆ ಸಾಂಗತ್ಯ ರೂಪಕ ತಾಳ. 
ಭುವಿಯೊಳಗತುಳಪ್ರಖ್ಯಾತಿಯಿಂದಿರುತಿಹ | ರವಿಕು 
ಲಾಧಿಪ ಸಿಂಧುಪುರದಾ || ಅವನಿಯನಾಳ ಶಕುಂತ ನೃಪ 
ತಿಯೆಂ ಒವನೊರ್ವನಿರುತಿರ್ದನಾಗಾ | ೧ | ಒಂದು 
ದಿವಸ ವನಪಾಲರೆಲ್ಲರು ಸೇರಿ ಬಂದು ಭೂಪನ ಕಂಡು 
ಭರದಿ || ವಂದನೆ ಗೈದುದ್ದಾವನದ ಹಾವಳಿಯನಿ೦ 1 ೦ತೆಂ 
ದರು ಭಯದೊಳಾತುರದಿ || ೨ 


- ರಾಗ ನಾದನಾಮಕ್ರಿಯೆ, ಅಷ್ಟತಾಳ. 

ಕೇಳು ಶಕುಂತಭೂಪಾ! ನಾವೀಗಲೆ ಪೇಳು ದ ಸು 
ಪ್ರತಾಪಾ| ಪ || ಏಳು ಬೇಟಿಗೆ ವನ ಹಾಳುಗೈದಿಹ ಮೃಗ| 
ಜಾಲವ ಕೊಲ್ಲಲು | ಲೀಲೆಯಿಂದಲಿ ಬೇಗ| ಅನುಪಲ್ಲ || 


ಯಕ್ಷಗಾನ ಶಕುಂತರಾಜಚರಿತ್ರೆ . 


ಕರಡಿ ಕಾಡೊಣಗಳೂ | ಅಡವಿಯೊಳು : ಶರಭಹರಿಣಂ 
ಗಳೂ ಧರೆಯೆಲ್ಲ ನಡುಗುವ ತೆರನಂತೆ ವನವನು | 
ಸರಕು ಗೈದುಜ ನಿನ್ನೊ ಳರುಹಲು ಬಂದವೂ || ೧ || 
ಭಯವ ತಾಳಿಹೆವು ನಾವು ! ಯೆಮ್ಮನು ನಿ ರ್ಭಯ 
ಗೊಳಿಪುದಕೆ ನೀವೂ ! ನಯದಿಂದಲಲ್ಲಿ ಬಿಜಯಗಯ್ಯಬೇ 
ಕೀಗ| ದಯೆಗೈದುಶೌರ್ಯದಿ ಜಯಿಸಲು ಮೃಗಗಳ|| ೨|| 

ಭಾಮಿನಿ. 
ವನಚರರ ನುಡಿಕೇಳಿ ಮನ್ನಿಸು | ತಿನಕುಲಾಧಿಪನಾಗ 
ತನ್ನಯ ಘನಕಿರಾತರ ವೃಂದವನು ಕರೆಸುತ್ತಲಾಕಣದೀ || 
ಧನುಶರನ ಕೈಗೊಳುತ ಬೇಟೆಗೆ ಮನುಮುಥಾರಿಯ ತೆರದಿ 
ಗರ್ಜಿಸು ! ತನುಚರರನೊಡಗೊಂಡು ಪೊರಟನದೇನನುಸು 
ರುವೆನೂ || ೧ || 


ರಾಗ ಮುಖಾರಿ, ಏಕತಾಳ. 
ಬೇಟೆಗೆನ್ನುತ್ತ ಪೊರಟ ನೃಪತಿ ! ಉದ್ಯಾವನಕಂ 
ದೂ ॥ ಬೇಟೆಗೆನ್ನುತ್ತ | ಪಲ್ಲ ! ಕಾಟದ ಮೃಗಗಳ 1 ಕೋ 
ಟಲೆಯನುಹೊಡೆ|| ದಾಟವನೆಸಗುತ | ಲೀಟರೊಳಂದೂ !! 
ಬೇಟೆಗೆನ್ನುತ || ೧ || ಅತ್ತ ಮೃಗವ ಬೆಂ | ಬೊತ್ತು ತಲವ 
ನಿಪ | ಚಿತ್ತದಿ ತಾ ಖತಿ| ನೆತ್ತು ಭರದಲಿ || ಬೆ೦ಟೆಗೆನ್ನುತ | 


ಭಾಮಿನಿ, 
ವನದೊಳಗೆ ಭೂಮಿಪತಿ ತನ್ನಯ | ಅನುಚರರನೊಡ 
ಗೊಂಡುಮೃಗಗಳ | ಹನನಗಯುತ ದಣಿದು ವಿಶ್ರಮಿಸುತ್ತ 


ರಾಮಾಂಜನೇಯ ಕಾಳಗ , 


ಲಿರುತಿರಲೂ || ಮುನಿವರ ಸಮೂಹವನು ಕಾಣುತ | ಲಿನಕು 
ಲೋದ್ದವನಂದು ಪೊಡಮಡ | ಲೆನುತ ಬಂದನು ತಾಪ 
ಸರ ಸಮುಖಕೆ ತರಿತದಲೀ | ೧ | ಕುಶನೆ ಕೇಳಾ 
ದಿನ ಶಕುಂತನು ಋಷಿವರರ ಸಭೆಗಾಗಿ ಪೋಗಲು | ಎಸೆ 
ನ ಗಡಣದಿ ನಾರದಾದಿಮಹಾಮುನಿಗಳಿರಲೂ | ಬಿಸಜಸಖ 
ಕುಲತಿಲಕ ಕಂಡಾ | ಋಷಿಸಮೂಹಕೆ ಬೇಗ ಬಲಬಂ | 
ದೆಸೆವ ಕಮಲಜಭವ ವಸಿಪ್ಪಗೆಮಣಿಯಲವನಂದೂ || ೨ || 


ಕಂದಪದ್ಯ . 
ನಾರದನಿದ ಕಾಣುತ್ತಂ ಮಾರಿದ ವ್ಯಸನವ ತಾ 
ತೋರುತ ವಿಶ್ವಾಮಿತ್ರನೊಳಂ1 ದೂರುತ ನಾವೆಲ್ಲರು ಮುನಿ| 
ವಾರದಿ ಜನಿಸದಿರುವ ತೆರನಾಯ್ಕೆಂದಂ ॥ ೧ ॥ 


ಭಾಮಿನಿ. 
ಮುನಿಪ ಕೌಶಿಕನಿದನು ಕಂಡಾ | ಮನದೊಳಗೆ 
ಕೋಪವನ್ನು ತಾಳುತ | ಲಿನಕುಲಾಧಿಪ ನೃಪಶಕುಂತನ 
ನೆಂಟು ದಿವಸದಲೀ | ಇನಸುತನ ಪಟ್ಟಣಕೆ ಕಳುಹುವೆ ! 
ಜನಪ ರಘುವರನಿಂದ ಕೆಳ ಸುರ ಮುನಿಪ ನೀ ತೆರಳೆ 
ನುತ ಬೀಳ್ಕೊಳುತಾಗ ಯೋಚಿಸಿದಾ || ೧ | | 


ವಾರ್ಧಿಕ್ಯ . 
ಕುಶನೆ ಕೆ ೪ ವನದಿ ಯೋಚಿಸುತಾಗ ಕುಶಿಕಜನು | 
ವ್ಯಸನದಿಂದೀರ್ದು ತಾ ದಶರಥನ ಸುತನೆನಿಸಿ 1 ಅಸಮ ಸಾಹ 
ಸದಿ ಕೀರ್ತಿಯ ಪಡೆದ ರಾಘವನೊಳುಸುರುವೆನು ಯೆನುತ 
ಪೊರಟ | ವಸುಮತಿಸುತೆಪತಿಯ ವಸತಿಗೆ ತರಲಾಗ | 


ಯಕ್ಷಗಾನ ಶಕುಂತರಾಜಚರಿತ್ರೆ , 


00 


ಅಸಮ ಬಲನಾಗಿರ್ಪ ಅಸುರಾರಿ ಶ್ರೀರಾಮ | ಋಷಿಯನು 
ಪಚರಿಸಿ ಬೆಸಸಿದನು ತನಗಾದ ವಿಷಮವನು ನೃಪತಿ 
ಯೊಡನೇ * ೧ || 

ರಾಗ ಸೌರಾಷ್ಟ್ರ , ಅಷ್ಟ ತಾಳ 
* ಲಾಲಿಪುದೆನ್ನಯ ವಚನವ ಮನದಿ ಶ್ರೀ ರಾಮ 
ಚಂದಾ || ಈಗ ಹೇಳಲಾರದ ದುಃಖ ತಾಳಿ ಬಂದಿಹೆನಯಾ || 
ರಾಮಚಂದ್ರಾ | ೧ || ಋಷಿಸಮೂಹದೊಳು ನಾವಿರಲೆಂದು 
ದಿನದೊಳು | ರಾಮಚಂದ್ರಾ | ಅತಿ | ಕುಶಲದಿಂದಲ್ಲಿ ಗೋದಿ 
ದನು ಶಕುಂತನು | ರಾಮಚಂದ್ರಾ || ೨ || ಬಂದು ವಸಿಷ್ಠರ 
ಪದಕೆರಗಿದನಯ್ಯ ! ರಾಮಚಂದಾ : ನಮ್ಮ ನೊಂದು 
ಕೆಳದೆ ಭೇದವನೆಸಗುತ ಪೋದ ॥ ರಾಮಚಂದಾ || ೩ || 
ಈರೀತಿಗೈದುದ ಕಂಡು ನಾನವನನ್ನು ರಾಮಚಂದ್ರಾ | 
ಬೇಗ | ಸೇರಿಸುವೆನು ಯಮನೂರಿಗೆನುತ ಬಂದೆ | ರಾಮ 
ಚಂದಾ || ೪ || 

ಭಾಮಿನಿ. 
ದಾಶರಥಿಯೇ ಕರುಣಿಸೀಗಲೆ | ಶ್ರೀಶ ಮನುಮುನಿ 
ಪಾಲ ಯೆನ್ನಯ ! ಸಾಸಿರಪರಾಧಗಳ ಕ್ಷಮಿಸುತ ನಿನ್ನ 
ಬಾಣದಲೀ | ಆ ಶಕುಂತನ ಹರಣವನು ನೀ : ನಾಶಗೈದಡೆ 
ಕೆಳು ಸರ್ವಥ | ಪ್ರಬಾರದು ಎನುತ ಮ ನಿಪತಿ 
ರಘುವರನೊಳೆಂದಾ || ೧ | 


0 


ರಾಗ ಭೈರವಿ, ಏಕತಾಳ. 
ಕೇಳುತ ರಘುವರ ಕನಲೀ | ಮುನಿ | ಪಾಲನ 
ಸಂತವಿಸುತಲೀ | ಕಾಲ ಸಮೀಪಿಸಿತನಗೇ ನೀನ್ ! 


ರಾಮಾಂಜನೇಯ ಕಾಳಗ , 


ತಾಳದಿರ್ವ್ಯಸನವ ಕಡೆಗೇ ॥ ೧ ॥ ಬಿಡಿಬಿಡಿ ಶೋಕನ 
ಬೇಗಾ 1 ಆ | ಧಡಿಗ ಶಕುಂತನನೀಗಾ | ಮೃಡನಡ್ಡೆ : 
ಸಲು ಬಿಡೆನೂ ! ಎನು | ತೊಡನೆ ಗರ್ಜಿಸಿ ಭೂವರನೂ || 
| ೨ | ಮುನಿಪನ ಬಿಳೊಂಡಾಗಾ | ತಾ | ನನುಜರ ಕರೆ 
ಸುತ ಬೇಗಾ| ಮನದೊಳಿರುವ ಹದನವನೂ 1 ತ ನೃನು 
ಜರಿಗೆಂದ ರಘುಪನೂ ॥ ೩ ಕೇಳಿರಿ ಸಹಭವರೀಗಾ | 
ನಾ ಪೇಳುವ ವಚನವ ಬೇಗಾ | ಖಳ ಶಕುಂತನನಿಂದೂ ! 
ಯಮ | ನಾಲರು ಸೇರಿಸೆ ಮುಂದೂ | ೪ | ಕರೆಸುತ ಸೈ ನವ 
ಭರದೀ ನೀವ್ ತೆರಳುವದನಲಾತುರದೀ | ಭರತಾದಿಗಳಾ 
ಹವಕೆ : ತಾವ್ | ಪೊರಡುವದೆನುತಲಿರಿ || ೫ || 


ಭಾಮಿನಿ. 
ತರಳರಿರ ಲಾಲಿಪುದು ಸಮರಕೆ ತೆರಳುದೆನ್ನುತೆ 
ಲಾಗಲವರಿರ ಲರಿತು ನೃಪತಿ ಶಕುಂತ ಭಯದಲಿ ಕಳ 
ನಳಿಸುತಿರಲೂ ॥ ಸುರಮುನಿಪ ನಾರದನು ತರಿತದಿ | ಹರಿಯ 
ಚರಣವ ಧ್ಯಾನಿಸುತ ತಾ | ಬರುವ ಒರವನು ಕಂಡು 
ಭೂಮಿಷನೆದ್ದು ನಿಂದಿರ್ದಾ ॥ ೧ 1.. 


ರಾಗ ಕೇತಾರಗೌಳ, ಅಷ್ಟ ತಾಳ. 
ಕರುಣಾಸಾಗರ ಲಕ್ಕಿ 1 ವರನೆ ಸಲಹು ದಾಮೋದರ 
ಮುರಹರ ಪಾಹಿ ಮಾಂ || ಕರಿರಾಜವರದ ನೀ ! ಪೊರೆವು 
ದೆಂದೆನುತಲಿ ಸುರಮುನಿ ನಡೆತಂದನೂ || ೧ | ಬಂದ 
ಮುನಿಯ ಪಾದ ! ದ ಂದ ವ ಕಾಣುತ್ತ | ಅಂದು ಶಕುಂತ 
ನಾಗಾ | ಚಂದದಿ ಪೂಜಿಸು | ತಂದು ಭಕ್ತಿಯೋಳು ತಾ & , 
- ನಿಂದಿರೆ ಮುನಿ ನುಡಿದಾ || ೨ || 


ಯಕ್ಷಗಾನ ಶಕುಂತರಾಜಚರಿತ್ರೆ . 


ರಾಗ ಕಾಂಬೋಧಿ, ಝಂಪೆತಾಳ. 
ಚಿತ್ತವಿಪುದೀಗ ಭೂ ! ಪೋತ್ತಮನೆ ನಾನೊರೆವ | 
ಉತ್ತರವನೊಂದನೇ ದಿನದೀ || ಅತ್ಯಧಿಕ ಶೋಕವನು | 
ಹೊತ್ತಿರುವ ಪರಿಯೇನು| ಬಿತ್ತರಿಪುದೀಗ ಯೆನ್ನೊಡನೇ || 
॥ ೧ ॥ ಲಾಲಿಪುದು ಮುನಿವರನೆ | ಪೇಳೆ ನಿಂದೆನಗಾದ | 
ಹಾಳುಪರಿಗಳ ನೆಲ್ಲ ಭಯದೀ ||ಶ್ರೀಲೋಲನೀಗೆನ್ನ ಮೇಲೆ 
ಕೋಪಿಸಿದನಿದ | ಕಾಲೋಚನೆಯ ಕಾಣೆ ಮನದೀ || ೨ || 
ಹರಣಕಾಯುವರಾರೆಂ | ದೊರೆಯಬೇಕೆನಗೀಗ ಸುರವು 
ಸಿಯೆ ದಯೆಗನ್ನು ತಿಂದೂ | ಅರುಹೆಂದೆನುತ ಪಾದ | ಕೆರ 
ಗಲಾ ಕಂಡು ಮುನಿ ! ವರ ಪೇಳ ನಾಗ ಮುದಗೊಂಡೂ ೩ ॥ 


ರಾಗ ಕೇತಾರಗೌಳ, ಝಂಪೆತಾಳ. 
ಕೇಳಯ್ಯ ಭೂಮಿಪತಿಯೆ ನಿನಗೆ ನಾ ! ಪೇಳೆ 
ನೀಗಲೆ ಸುಮತಿಯೆ || ಜಾಲಮಾತಲ್ಲ ವಿಂದೂ ! ಚಿಂತೆ 
ಯೊಳು 1 ಸೋಲಬೇಡಿಗ ನೊಂದೂ || ೧ | ಪವನಜನ 
ಮಾತೆಯಾಗಿ ಮೆರೆಯುತಿಹ ! ಭುವನಖಾತೆಯೊಳು 
ಪೋಗೀ | ಪವನಸುತನಿಲ್ಲ ದೀರ್ಪಾ | ಮೇಳದಲಿ 1 ಜವ 
ದಿಂದ ಸಾಗು ಭೂಪಾ|| ೨ | ಮೊದಲರುಹಬೇಡ ನೀನೂ | 
ಭಾಷೆಯನು | ಮುದದಿ ಗೊಂಡಾಸರಿಯನೂ || ಬೆದರದೆಲ್ಲವ 
ಸೇರೇ | ಕಾಯುವಳು | ಸದವಳು ನಿನ್ನ ಭಲರೇ || ೩ || 


ಭಾಮಿನಿ. 
ಈ ತೆರದಿ ಹೇಳುತ ಶಕುಂತನ | ಭೀತಿಬಿಡಿಸುತ 
ಮೌನಿಜನ ಪ್ರ ಖ್ಯಾತ ತೆರಳಲು ನೃಪತಿ ಮನದಲಿ ತಾಳಿ 


ರಾಮಾಂಜನೇಯ ಕಾಳಗ, 


ದುಗುಡವನೂ || ಆತತೂಕಣ ಪೊರಟು ಹನುಮನ | ಮಾತೆ 
ಯೆಡೆಗೈತಂದು ಇನಕುಲ ಜಾತ ಬಲಬಂದೆರಗಿ ಸ್ತುತಿಸಿದ 
ನೇನ ಬಣ್ಣಿಪೆನೂ || ೧|| 

ಕಂದಪದ್ಯ . 
ನಮೀಸೆ ಶಕುಂತನು ಭಕ್ತಿಯೋಳ್ | ಸುಮನಸವಂದ್ಯೆ 
ಯು ಕಾಣುತಲಾತನನತಿ ದಯದೋಳ್ 1 ಅನುಮಾ ಏನೀಪ 
ರಿಯೋಳ್ 1 ಭ್ರಮೆಗೊಂಡಿಹೆನೆನ್ನುತ ಬೆಸಗೊಳಲನ 
ನೆಂದಂ | ೧ || 

ರಾಗ ಸಾಂಗತ್ಯ , ರೂಪಕತಾಳ. 
ಏನಾ ಪೇಳುವೆ ನಿನ್ನಾ ದೀನನಾಗಿಹೆ ಯನ್ನ ಹೀನ 
ದುಸ್ಥಿತಿಯ ಸಂಗತಿಯಾ 1 ಪಾಣದಾನವನಿತ್ತು ಜಾಣೆ ನೀ 
ಕಾಯ ರೆ ನಾನೊರೆಯುವೆ ಬಂದ ವ್ಯಥೆಯಾ ॥ ೧ ॥ ಎನಲು 
ಕೇಳುತಲೆಂದ ಇನಿಲಜಾತನ ಮಾತೆ | ಇನಕುಲದೀಪನೋ 
೪ ದಯದೀ || ಘನಶೋಕ ಪಡದಿರು | ಹನುಮನಾಣೆಯು 
ನಿನ್ನ ತನುವ ಕಾಯುವೆನೀಗ ದಿಟದಿ || ೧ | ಮಾತಕೆ 
ಳುತ ನೃಪ ವಾತಜ ಜನನಿಯೊ ! ಳಾತುರದಿಂದ ತಾನು 
- ಸುರೆ | ಖ್ಯಾತೆ ಪೇಳ ಳು ಸೀತಾ | ನಾಥ ರಾಘವನೊಳ 1 
ಪ್ರೀತಿ ತೋರುವಂತೆಸಗಿದೆ || ೩ | ಕೇಳುತ ನೃಪನೆಂದ | 
ಬಾಲೆ ಕೋಪಿಪೆ ಯಾಕೆ ! ಶ್ರೀಲೆ ಸದು ಣವಂತೆ ಮನದೀ || 
ಆಲೋಚಿಸುತಲೆನ್ನ | ಪಾಲಿಸದಿರಲು ಸು | ಶೀಲೆ ನಾ ಪೋಪೆ 
ಬಂದೆಡೆಗೆ || ೪ | | 

ಭಾಮಿನಿ. 
ಇಂತೆನುವ ನೃಪನೊಚನವಾಲಿಸಿ | ಚಿಂತೆಗಳ ಹಳೆ 
ಯುತ್ತ ಕೇಸರಿ: ಕಾಂತೆ ಹೇಳಿದಳಾಗ ಮನದಲಿ ಧೈರ್ಯ 


10 


ಯಕ್ಷಗಾನ ಶಕುಂತರಾಜಚರಿತ್ರೆ . 


ಪರಳಾಗೀ | ಅಂತಕಾಂತಕ ಚಿನ್ನಯನ ನೀ | ನೆಂತು ಬಿಡ 
ದೆಲೆ ಭಜಿಸು ಸುಖವ ನಿ ! ರಂತರದಿ ಪಡೆದಪೆಯೆನುತಲಾ 
ಸುತನ ಸ್ಮರಿಸಿದಳೂ || ೧ || 


ಕಂದಪದ್ಯ , 
ಸ್ಮರಿಸಲ್ ಬಂದಾ ಮಾತೆಯ । ಚರಣವ ಪೂಜಿಸುತ 
ನಿಲಜನತಿ ಭಕ್ತಿಯೊಳಿರೆ | ಒರೆದಳ್ ಸುತನೊಳು ಚಿಂತೆ 
ಯೊ ! ಳಿರುತಿಹ ಭೂಪನ ಕಪ್ಪದ ಫರಿಗಳನೆಲ್ಲಂ | ೧ | 


ರಾಗ ಸೌರಾಷ್ಟ್ರ , ತ್ರಿವುಡೆತಾಳ. 
ಕಂದ ಕೇಳ್ ನಾನೀಗಲೊರೆಯುವ ಮಂದಬುದ್ದಿಯ 
ವಚನವಿದ ನೀ || ನೊಂದ ಮನ್ನಿಸಿ ಪೊರೆವೆಯೆನ್ನುತ ಲೆಂದೆ 
ನೃಪತೇ || ೧ || ಧಾತಿಪತಿಶ್ರೀರಾಮನಿಗೆ ಶತ್ರುವಾಗಿಹ 
ನಿವನ ಕಾಯುವ || ಉತ್ತರವ ಪಾಲಿಸುವೆ ನೀನೆನು ! ತಿತ್ಸೆ 
ನನಗೇ || ೨ || 

ಭಾಮಿನಿ. 
ಕೇಳುತಲಿ ಖಿಡಿಗೆದರಿ ಹನುಮ ಕರಾಳರೂಪವ 
ಧರಿಸಿ ಖತಿಯಲಿ ಮೆಲೆಮೆಲಬ ರಿಸಿ ಮಾತೆಯನೆಂದ 
ನೃಪತಿಯೊಳ್ || ಹಾಳು ಮನುಜನೆ ನೀನು ಯೆನ್ನಯ | ಬಾಳು 
ಗೆಡಿಸಿದೆ ಬರಿದೆ ಲಕ್ಷ್ಮೀ ಲೋಲನೊಳು ಭಕ್ತಿಯನ್ನು ತೊರೆ 
ಯುವ ಪರಿಯಿದಾಯ್ಕೆಂದಾ || ೧ || 


ರಾಗ ನೀಲಾಂಬರಿ, ರೂಪಕ ತಾಳ 
ಜಾನಕಿವಲ್ಲಭ ನಿನ್ನಯ ಧ್ಯಾನವೆ ಗತಿಯೆಂದೆನುತಲಿ ! 
ನಾನಿರೆ ಈಪರಿಯಾದುದೆ ದೀನದಯಾಸ್ಕರನೇ || ಪ || 


ರಾಮಾಂಜನೇಯ ಕಾಳಗ. 


ಅನುವರದೊಳಗಾ ಖಳ ರಾ | ವಣ ದೈತ್ಯನ ಕುಲವೆಲ್ಲವ|| 
ಹನನವಗಯುತ ನಿಜ ಶರಣನ ಕಾಯಿ ಹೆ ನಿನ್ನಾ || ಅನುವರ 
ವೆಸಗುತ ಸೋಲಿಸು | ವನು ಯೆಲ್ಲಿ ರುವನು ಇಂದಿಗೆ|| 
ಜನಪತಿ ರಾಘವ ಕಾಯಂ | ದೆನುತಲಿ ದುಃಖಿಸಿದಾ | ೧ | 


ಭಾಮಿನಿ. 
ಕಡುದುಗುಡವನು ತಾಳುತಿತ್ತಲು | ಮೃಡನ ಸವ 
ಬಲ ಪವನಜನು ತಾ | ನಡಿಗಡಿಗೆ ಮರುಗುತಲಿ ಜನನಿಯ 
ದಿವ್ಯ ನಿಜಪದಕೆ ! ಪೊಡಮಡುತ ನೀನೆಂದ ವಾಕವ | 
ಬಿಡದೆ ಯೆನ್ನಯ ಶಿರದ ಮೇಲೆ1 ನ್ನಿಡುವೆ ಸಂಶಯ ಬೇಡೆ 
ನುತ ಮಾತೆಯನು ಬೀಳ್ಕೊಂಡಾ || ೧ | | 


ನಾರ್ಧಿಕ 


ತರಳರಿರ ಲಾಲಿಸಿರಿ ಹರಿತನಯ ನಿಲಾ | ಧರಣಿ 
ಪನ ತನ್ನಿದಿರು ಕರೆದೆಂದನೆಲೆ ನೀನು ಮರವ ಬಾಲದಿ 
ಅಡಗುತಿರು ಭೀತಿಬಿಡುತ ಧೈರ್ಯವ ತಾಳಿ ಭರದಿಂ 
ದಲಿ । ಹರಿಹರರು ಒಮೆಗಾ ಬರಲಿ ಎನ್ನಿದಿರು ನಾ | 
ಸರಕು ಮಾಡದೆ ಬಿಡೆನು ಒರೆವೆನಿದು ಸತ್ಯವೆಂ | ದರಸ 
ನನು ಸಂತೈಸಿ ಹರಿಪಾದಕಮಲವನು ಸ್ಮರಿಸುತ್ತಲಿರುತೀ 
ರ್ದ ನೂ 11 ೧ || 

ಕಂದ ಪದ್ಯ . 
ಪವನಜನಿರಿತಿಯೊಳಾ! ಅವನಿಪನೊಳು ಧೈರ್ಯ 
ದಿಂದ ನುಡಿಯಲ್ಲಿ ತಂ . | ತವಕದಿ ನಾರದ ನಾ ರು | ಘವಭೂ 
ಪತಿಯೆಡೆಗೆ ತಂದಿಂತೆಂದಂ|| ೧ || 


12 


ಯಕ್ಷಗಾನ ಶಕುಂತರಾಜಚರಿತ್ರೆ , 


ರಾಗ ಕಾಂಬೋಧಿ, ರುಂಪೆತಾಳ. 
ವಂದಿಸುವೆನಮರಜನನಂದ ನಿನ್ನಯ ಪಾದ | ದಂ ದ 
ಗಳನಿಂದು ಹಕ್ಕಿಯಲೀ | ಚಂದದಿಂದಲಿ ಹೆಮ್ಮಗಳ ಕುಂದ 
ನೀ ಪರಿಹರಿಸು ತಿಂದು ರಕ್ಷಿಪುದು ಕರುಣದಲೀ || 
| ೧ || ಸುರಪುರದಿ ನಾನೀಗ ಬರುವ ಮಾರ್ಗದಿ ಸಿಂಧು | 
ಧರಣಿಪ ಶಕುಂತನೆಂದೆನಿಪಾ ವರಭೂಮಿಪತಿಯು 
ತಾ ನೆರೆನುಡಿದನೆನ್ನೊಡನೆ 1 - ಗರುವವನು ತಾಳಿ ಕೋಪ 
ದೊಳೂ ॥ ೨ ॥ ಅವನೀಶನಾದ ರಾಘವನೆನ್ನ ಮೇಲೀಗ! 
ಅವಗಡಿಸಿದುದಕೆ ನಾನೊಂದೂ || ಪವನಜನ ಮರೆಯಪೋಗು 
ತನನ ಧಿಕ್ಕರಿಪೆನೆಂ ದವನಿಪತಿ ಪೇಳ ಕಳಿಂದೂ || ೩ || 
ಎಂದೆನುತ ಸುರಮುನಿಪನೆಂದು ಶ್ರೀರಾಮನೊಳು! ಚಂದ 
ದಿಂದಪ್ಪಣೆಯ ಗೊಳುತಾ | ಮುಂದೆ ತೆರಳಿ ತಾನೆಂದನ 
ನುಜರೊಳು ಗುಣ ಸಿಂಧು ಕಡುಮನದಿಕೊಪಿಸುತಾ|| ೪ || 

ರಾಗ ತೋಡಿ, ಅಷ್ಟ ತಾಳ. 
ಅನುಜಾತರಿರ ಕೇಳಿ ಬೇಗಾ ! ಎನ್ನ : ಮನದೊಳಗಿ 
ರುವದನಿಗಾ | ಹನುಮನನ್ನೊಳು ಹಿಂದೆ | ಘನದ ಭಕ್ತಿ 
ಯನಿಟ್ಟು ದನು ಇಂದು ಮರೆಯುವೆ ನೆನುತೆಂದ 
ರಾಘವಾ|| ೧ | ಆದುದ ನಾ ನೋಳೆನೀಗಾ| ನೀವು ಕಾದಲು 
ಪೋಪುದು ಬೇಗಾ | ಸೋದರಭಾವದೊ | ಇದುರಾಗ ಹ 
ವನು ಸಾಧಿಸಿದೆನೆ ನಮ್ಮ । ಭೇದವನೆಸಗುತ | ೨ | ಬಿಡೆ 
ಬಿಡೆನೀಗಲವನನೂ l ಕಡಿ ! ದಿಡುವೆನು ಅಮಿತ ಶೌರ್ಯ 
ವನೂ | ಮೃಡಸಮಬಲನೆಂಬ | ಸಡಗರದಿಂದೀರ್ಘ | 
ಕಡು ಕಪಿಯು ಗರ್ವ ವಿಡುವೆ ದೂರದೊಳಿನ್ನು || ೩ || 


ರಾಮಾಂಜನೇಯ ಕಾಳಗ, 


13. 


ಭಾಮಿನಿ. 
ಇನಕುಲಾಧಿಪನೆಂದ ವಚನವ ! ನನುಜರಾಲಿಸಿ ಕೊ 
ಪದಲಿ ಖಿಡಿ | ಯನು ಸುರಿಸುತಾರ್ಭಟಿಸಿ• ಸೈನ್ಯವನಾಗ 
ಜತೆಗೆದೂ ಅನುಕರಿಸಲಾ ವಾರ್ತೆಯನು ರವಿ ತನಯ 
ಕೇಳುತ ದುಗುಡದಲಿ ರಾ | ಮನ ಪದಕೆ ಮಣಿದೆಂದನಾ 
ಚಿಸುತಲೀ ಹದನಾ| ೧ || 


ದ್ವಿಪದಿ. 
* ರಘುಕುಲಾಂಬುಧಿಚಂದ ಕೆಳು ಬಿನ್ನಹವಾ | ಜಗ 
ದಾಧಿಪತಿಯೆ ನೀ ತಾಳು, ಸಂತಸವಾ | ೧ || ಮಿಗುವರಿಯು 
ತನಿಲಜನು ಯೆಸಗೀರ್ದ ತಪ್ಪಾ | ಸುಗುಣನಿಧಿ ಲಕ್ಷಿಸದೆ 
ಕಾಯೊ ನಮ್ಮ ಸ್ವಾ || ೨ || ಜನನಿಗಿತ್ತಿಹ ಮಾತ್ರ ಪೊರೆಯ 
ಬೇಕೆಂದೂ ! ಹನುಮ ನಿನ್ನೊಳು ಮೈರ ತಾಳಿರ್ದನಿಂದೂ || 
|| ೩ | ದನುಜಾರಿ ನೀ ಕೋಪವನ ಗೈದದೀಗಾ ಹನನ 
ವಪ್ಪುದುಲೋಕಪೊರೆಯನ್ನು ಬೇಗಾ|| ೪ || 


ರಾಗ ಘ೦ಟಾರನ, ಅಷ್ಟ ತಾಳ, 
ರವಿಜನಿಂತೆನೆ ಕೇಳುತ್ತಲವನೀಶ 1 ತವಕದಲಿ ತಾ 
ಪೇಳ ನಾಗಲೆ | ಕವಿದು ರೋಪವನಾತಗೇ || ೧ | ನೀತಿ 
ಯೇನೀಗಪೇಳಿನಜಾತನೆ ವಾತಸುತ ಗೈದಿರುವ ಕೃತ್ಯವು! 
ಖ್ಯಾತಿಯಪ್ಪುದೆ ಜಗದೊಳ್ || ೨ | ಪೇಳು ನೀನೀಗ ಜವ 
ದಿಂದಲಾತನೊಳ್| ವಾಲಿಯಂದದಿ ಖಳ ಸಾಯದೆ| ಬಾಳೆಂ 
ದೆನುತಲಿ ಬೇಗದಿ | ೩ | ಮಿಕಿ ಪೋದರೆ ಲೆಕ್ಕಿ ಸನಾತನ | | 
ಆಕೊ ಪಿಡಿದಿಹ ಮಾರ್ಗದಿ ನಾ ! ಸೊಕ ಮುರಿಯುವೆ 
ನಿಮಿಷದಿ | ೪ | 


ಯಕ್ಷಗಾನ ಶಕುಂತರಾಜಚರಿತ್ರೆ , 


ನಾರ್ಧಿಕ್ಯ . 
ಕುಶನೆ ಕೇಳಿ ತೆರದಿ ಅಸುರಾರಿ ಹೇಳಿ ! ಬಿಸಜ 
ಸಖಸುತನಾದ ವ್ಯಸನದಿಂದಿರುತಿರ್ದು ಶಸನಸುತನ 
ಲ್ಲಿ ಗತಿ ಕುಶಲದಿಂದಲಿ ಪೋಗಿ ಅಸಮಬಲ ತಾನುಸು 
ರಿದಾ ಎಸಗಿರುವದನ್ಯಾಯ ಬಿಸಜಾಕ್ಷ ರಾಘವನ | 
ವಶಪಡಿಸು ನೃಪನ ಸುಮನಸರು ಮೆಚ್ಚುವ ತೆರದಿ | 
ವಸುಧೆಯೊಳು ಕೀರ್ತಿಯನು ಪಸರಿಸೆನ್ನು ತಲವಗೆ ಬೆಸ 
ಸಲಾ ಸುಗ್ರೀವನೂ ೪ ೧ | | 


ಭಾಮಿನಿ, 
ರವಿಜನೆಂದುದ ಕೇಳಿ ಖತಿಯಲಿ ಪವನಚಾತನು 
ಪೇಳ ನಾನೀ ಗವನಿಪನ ಕೊಡಲಾರೆ ಬಂದುದ ನೋಟ್ಟೆ 
ನೆಂದೆನುತಾ | ಪ ವಗಪತಿಯನು ಬೀಳುಗೊಂಡಾ | ಹವಕೆ 
ತಾ ಸನ್ನದ ನಾಗುತ | ಲವನಿಜಾತೆಯ ಪತಿಯ ಚರಣವ 
ಬಿಡದೆ ಧ್ಯಾನಿಸಿದಾ|| ೧ | | 

ಕಂದಪದ್ಯ . 
ಇರುತಿರಲಿತ್ಯಾ ಹನುಮಂ | ಭರದೋಳ್ ಸೈನ್ಯವ 
ಗೋಂಡತಿ ತವಕದೊಳಾಗಲ್ | ಭರತಾದಿಗಳ್ಳಾವೆ ಮುಂ 
ದಕೆ | ಬರುವುದ ಕಾಣುತ ಶಕುಂತನರಿತಿಂತೆಂದಂ || ೧ || 


ರಾಗ ಮಾರವಿ , ಏಕತಾಳ. 
ಮಾರುತಿ ಪರಿಕಿಸು । ದಾರಿಯೊಳಿ ಪರಿ | ಭೂರಿ 
ಬಲಗಳಿಗಾ | ತೋರುತಿಹುದು ನೀ | ನಾರನು ಸಮರಕೆ | 
ಧೀರನ ಕರೆತರುವೇ || ೧ || ಪವನಜ ನೋಡೀ ! ಭುವನವ 
ಕಂಪ| ಅವನೀಶರ ಪರಿಯಾ ॥ ಪ ವಗಪತಿಯ ಸೆ 


ರಾಮಾಂಜನೇಯ ಕಾಳಗ , 


15 


ನಾ ತೋರಿಸೆ | ತವಕದಿ ಬಾರೆಂದಾ ॥ ೨ ॥ ಇಂತರುಹಲು 
ನೃಪ : ಕಂತುಜನಕನ ಮಹಾಂತ ಭಕತನೆನಿಪಾ|| ಅಂತಕ 
ಸಮಬಲ ನಿಂತೆಂದನು ಕೇಳ್ | ಪಂಥದಿ ತ ಬೇಗಾ|| ೩ || 


ಭಾಮಿನಿ. 
ಬೆದರದಿರು ಭೂವರನೆ ಎನ್ನೊಳು। ಕದನಕೊದಗುವ 
ವೀರರನು ನಾ | ಸದೆನೆನ್ನೆ ನಿರ್ಭಯದಿ ಶೌರ್ಯ ಪರಾ 
ಕ್ರಮವ ತೋರಿ ! ಮದನವೈರಿಯು ಬರುವಡೊಮ್ಮೆಗೆ| 
ಬಿಡೆನು ಮೂರ್ಲೋಕವನು ಸುಟ್ಟ | ಪದುಮಚಾಂಡವ 
ನೊಂದು ನಿಮಿಷದಿ ಹಾರಿಸುವೆನೆಂದಾ || ೧ || 


ಕಂದಪದ್ಯ . 
ಈಪರಿಯಿಂದಂ ಪವನಜ 1ಕೋಪದಿ ಖಿಡಿಗೆದರುತ 
ಹೇಳಿದ ಪರಿಯಂ || ಕಾಸಿನ ಭಟರಾ ಹನುಮನ | ಭಾಷೆ 
ನುತೆಂದರ್‌ ನೃಪ ಭರತಾದಿಗಳೊಳ್|| ೧ | | 


ರಾಗ ಶಂಕರಾಭರಣ, ಮಟ್ಟಿ ತಾಳ. 
ಎನಲು ಕೇಳುತಾಗ ಭರತ | ಬಿನುಗು ಕಪಿಯ ಗರ್ವ 
ವನ್ನು ! ಹನನಗೆ ನೆನೀಗ ನಾ ನೆಂ 1 ದೆನುತ ರೋಷದೀ | | 
ಇನಕುಲೇಂದ್ರ ರಾವ ಸೈನ್ಯ | ವನುಸರಿಸುತ ಪೊರಡು 
ತಿರಲು 1 ದಿನಕರಾತ್ಮ ಭವನು ಬಂದು ಜನಪಗೆಂದನೂ || 
- ೧ | ನಿಲ್ಲು ಧರಣಿಪಾಲ ನೀನು | ಖುಲ್ಲ ಕವಿಯ 
ಸೊಲಿಪುದಕೆ | ಮಲ್ಲರಾ ಕೆ ಬಿಡುಬಿಡಿಗ | ಬಿ ನಾ 
ತನಾ 1 ಹುಲ್ಲು ಶೌರ್ಯ ಸಾಹಸಗಳ | ಸೊಲ್ಲನೆಲ್ಲ ತೀರಿ 
ಸುತ್ತ | ಪಲ್ಲ ಕಳಚಿ ಬಿಡುವೆ ಕೂಡು! ತೆಲ್ಲ ಕಪಿಗಳೂ ॥ ೨ ॥ 


16 


ಯಕ್ಷಗಾನ ಶಕುಂತರಾಜಚರಿತ್ರೆ . 


ಎಂದು ಹೇಳಲಾಗ ಭರತ | ನಂದು ರವಿಜನೊಡನೆ ಪ್ರೀತಿ! 
ಯಿಂದ ಕರೆದು ಪೇಳ ಪೋಗಿ 1 ರೆಂದು ಸಮರಕೇ | 
ಇಂದಿರಾಪತಿಯಪಾದ ! ದ್ವಂದ್ವಗಳನು ಸ್ಮರಿಸುತವರು | 
ಬಂದು ಬೇಗ ಕದನಮುಖದಿ | ನಿಂದರಾಕ್ಷಣಾ| ೩ || 


ರಾಗ ಭೈರವಿ, ಏಕತಾಳ. 
ಕಾಣುತ ಪವನಜ ಕರದೀ | ಕೃ ! ಪಾಣವ ಗೊಂಡತಿ 
ತರದೀ | ಮಾಣಿಪೆನಿವರಿಗೆ ಗತಿಯಾ ! ನಾ | ಕಾಣಿಸೆ 
ನೀಗೆನಪುರಿಯಾ ॥ ೧ ॥ ಎನ್ನುತಲರಿಬಲ ಪೊಗುತಾ | 
ಸುರ | ಸನ್ನುತ ಹನುಮನು ನಗುತಾ || ಪನ್ನಗಭೂಷನ 
ತೆರದೀ | ಬಲ | ವನ್ನು ನುಗ್ಗರಿದ ನಿಮಿಪದೀ || ೨ || 
ನೀಲನು ಕಾಣುತಲಾಗಾ | ತಾ _ I ಶೂಲವಗೊಂಡತಿ 
ಬೇಗಾ | ತಾಳು ಪವನಸುತ ನಿನ್ನಾ ! ಯಮ ! ನಾಲಯ 
ಸೇರಿಸೆ ಮುನ್ನಾ || ೩ || 


ರಾಗ ಶಂಕರಾಭರಣ, ಮಟ್ಟಿ ತಾಳ . 
ನಿಲ್ಲು ಪವನಜಾತ ನೀನು| ಮಲ್ಲ ಸಹಸಿಯೆಂಬ 
ಗರ್ವ | ನೆಲ್ಲವೆದಿರಿಗೆ ತೋರು1 ತೆಲ್ಲಿಗೈದ ವೇ ಬಲ್ಲೆ 
ನಿನ್ನನೀಗ ಸಮರ | ದಲ್ಲಿ ಗೆಲುವ ಪರಿಯನೆಲ್ಲ 1 ಫುಲ್ಲ ನಾಭ 
ನನ್ನು ಭಜಿಸಿ | ನಿಲ್ಲು ಕದನಕೇ || ೧ || ಎನಲು ನೀಲ ಹೇಳ 
ನುಡಿಗೆ | ಕನಲುತೆಂದನನಿಲಜಾತ | ಬಿನುಗು ಕಪಿಯೆ ನಿನ್ನ 
ನೀಗ ರಣದ ಮಧ್ಯದೀ || ತನುವ ತಿರಿಸುವೆನುನೋಡೆಂ। 
ದೆನುತ ಗಿರಿಯನೆತ್ತಿ ನೀಲ 1 ನನು ಸಚಾರಿಸುತ್ತ ಪೊಡದ | 
ಘನಪರಾಕ್ರಮಿಾ | ೨ | 


ರಾಮಾಂಜನೇಯಕಾಳಗ , 


ಭಾಮಿನಿ, 
ಹೊಡೆದು ಮಾರುತಿ ನೀಲನನು ಹಿಡಿ | ದಡಿಗಡಿಗೆ ತಿರಿ 
ಗಿಸುತ ದೊಪ್ಪನೆ | ಕೆಡದನವನಿಯ ಮೇಲೆ°ಕಾಣುತ್ತದನು 
ದುಗುಡದಲೀ | ಕಡುಪರಾಕ್ರಮಿ ಕಪಿವರನು ತಾ ! ನಡೆಯ 
ಹಿಂದಕೆ ಪವನಜಾತನ 1 ತಡೆದನಾ ಸಂಗರದಿ ತಾರಾಸುತನು 
ಖಾತಿಯಲೀ || ೧ || 

ಕಂದಪದ್ಯ 
- ನೀಲನು ಸರಿಯಲ್ಕಾಣುತ | ವಾಲಿಕುಮಾರಕನಂಗ 
ದನ ಶೌರ್ಯದೊಳಂ 1 ತಾಳುತ ರೋಷವ ಭರದಲಿ ! 
ಹೇಳಿದ ಪವನಜಗೆ ಗರ್ಜಿಸುತ ರಣರಂಗದೊಳಂ || ೧ || 

ರಾಗ ವಾರವಿ, ಏಕ ತಾಳ. 
ಎಲ್ಲಿಗೆಪೋಗುವೆ | ಖುಲ್ಲ ಹನುಮ ನೀ 1 ನಿಲ್ಲೆ ಲೊ 
- ರಣಕಿಗಾ | ಬಲ್ಲಿದನಾದರೆ 1 ಮೆಲ್ಲ ನಡೆಯದಿರು | 
ಕೊಲ್ಲುವೆ ನೋಡೆಂದಾ | ೧ ಬಿಡುಬಿಡು ನಿನ್ನಯ | ಸಡ 
ಗರವಿಗಲೆ ! ಹುಡುಗನೆ ನಿನ್ನುವನೂ ಪೊಡವಿಗೊರಗಿ 
ಸುವೆ ನಡೆನಡೆ ಸುಮ್ಮನೆ 1 ಬಡಿವಾರವಿದೆನೂ || ೨ || 
ಮಲ್ಲನೆ ಯೆನ್ನೊಳು ಸಲ್ಲದು ನಿನ್ನಯ ! ಖುಲ್ಲ ವಿಚಾರ 
ಗಳೂ ! ಹಲ್ಲ ಮುರಿದು ರಘು| ವಲ್ಲಭನ ಪದ | ದಲ್ಲಿರಿಸುವೆ 
ತಾಳೂ || ೩ || ಪವನಜನಿತ್ತಲು | ತವಕದೊಳಾಗ ದು | ಶ ವನ 
ಕುಮಾರಕನಾ|| ಕುವರನ ತಿವಿಯಲು ಕವಿಯುತರೋಷವ 
ಭವನಂದದೊಳೆಂದಾ || ೪ || 

ಭಾಮಿನಿ. 
ಎಲವೊ ವಾನರ ಕೇಳು ನಿನ್ನನು 1 ನೆಲಕೆ ಕೆಡಹುವೆ 
ನೀಗನೋಡೆಂ1 ದೊಲಿವ ಮುಪ್ರಿಯನೆಗಹಿ ತಾರಾಸುತನು 


|ಕ 


ನಸನಿ 
ತುಳು 


18 


ಯಕ್ಷಗಾನ ಶಕುಂತರಾಜಚರಿತ್ರೆ , 


ರೋಪದಲೀ | ಕಲಹಮಧ್ಯದಿ ಪವನಜಾತನ ! ಅಳುಕದಾ 
ಗಲೆ ಪೊಡೆದ ರಭಸಕೆ | ಇಳೆಯೊಳೊರಗಿದನೇನನೆಂಬೆನು 
ಮರುಗೆ ಸುರನಿಕರಾ | ೧ | 

ಕಂದಪದ್ಯ . 
ದಿವಿಜ್ಘವು ಮರುಗಲಾಣುತ | ಪವನಕುಮಾರಕ 
ನಾರ್ಭಟಿಸುತಲೆದ ತಿ ಭರದಿಂ ! ದಿವಿಜಾಧಿಪ ಸುತತನುಜನ || 
ಹವಕೆನ್ನುತ ಕರೆದಿಂತೆಂದಂ ಕಡುಶೌರ್ಯದೊಳಂ || ೧ || 

ರಾಗ ಭೈರವಿ , ಅಷ್ಟ ತಾಳ. 
ವಾಲಿಕುಮಾರ ಕೇಳೋ | ನಿನ್ನನು ಈಗ | ಸೀಳಿ 
ನಾ ಬಿಡುವೆ ತಾಳೂ ಬಾಲನೆಂದೊಮ್ಮೆ ಸಂಗರದಲ್ಲಿ ಬಿಟ್ಟ 
ಕೆ ! ಮೇಲಿಹೆ ಗರ್ವದೊಳೂ ॥ ೧ ॥ ಬಿಡುಬಿಡು ಮರುತ 
ಜಾತಾ | ನಿನ್ನಯ ಶೌರ್ಯ| ಕೆಡರ ನಾ ಗೈವೆ ಖ್ಯಾತಾ | 
ಕೊಡು ಜಗದೊಡೆಯಗೆ | ಪೊಡವೀಶನನು ಬೇಗ ಕೆಡುವೆ 
ನೀ ಕೇಳು ಮಾತಾ | ೨ | ಸಾಕು ಸಾಕೆ ಹಿಂದಕೆ | 
ತೊಲಗು ಅವಿ ! ವೇಕದ ಮಾತ್ಯಾತಕೆ | ಜೋಕೆಯಿಂದಲಿ 
ನಿನ್ನ ಸಾಕಿದ ಧೀರನ । ನೀ ಕಳುಹಿಸು ಮುಂದಕೆ || ೩ || 

ಕಂದಪದ್ಯ . 
ಎಂದಾ ಹನುಮಂ ವಾಲಿಜ ಗಂದದಿ ಪೊಡೆದವನ ಧರೆ 
ಗತಿವೇಗದಿ ಕೆಡಹಲ್ | ಸಂದರ್ಶಿಸುತಾ ಕಮಲಜ ! ನಂದನ 
ಪವನಜನ ತಡೆದಿಂತೆಂದಂ ॥ ೧ ॥ 

ರಾಗ ಮೆಚ್ಚು , ಅಷ್ಟ ತಾಳ . 
ಪವನಕುಮಾರ ನೀ ಲಾಲಿಸೋ ! ಶ್ರೀರಾ! ಘವನ 
ಮನವನೀಗ ಹರ್ಪಿಸ್ | ತವಕದಿ ನೃಪನ ತಂದೀಯುತ್ತಾ | 


ರಾಮಾಂಜನೇಯ ಕಾಳಗ. 


19 


ನಮ್ಮ | ಅವನೀಶನನ್ನು ಮೆಚ್ಚಿ ಸು ಚಿತ್ತಾ | ೧ | 
ಕೆಡುವೆ ಯಿಲ್ಲದಿರೆ ನೀನೆನ್ನುತ್ತಾ ಲೆಂದು | ಜಡಜಭವನ 
ಸುತ ಕೆರಳುತ್ತಾ ಸಡಗರದಿಂದಲಿ ತಿವಿಯಲೂ ! ಆತ | 
ನೊಡನೆ ಹನುಮನೆಂದ ಖತಿಯೊಳೋ | ೨ | ಬೊಮ್ಮ 
ಕುಮಾರಕ ನೀ ಕೇಳೂ ನಿನ್ನ ಹೆಮ್ಮೆ ಯನೆಲ್ಲ ವನೆನ್ನೊಳೂ | 
ಸುಮ್ಮನೆ ತೋರದೆ ನಡೆಯೆಂದು | ವೃದ್ದ | ಗೊಮ್ಮೆ ಬಡಿದ 
ಪವನಜನಂ || ೩ | 

ಭಾಮಿನಿ. 
ದಿಟ್ಟ ಮಾರುತತನಯ ಕೋಪದೊ 1 ಆಟ್ಟ ಪೆನು 
ಸಹಿಸಲಾರದೆ | ಗುಟ್ಟಿನಲ್ಲಿ ತೆರಳಿದನು ಜಾಂಬವ ಮನದಿ 
ಭಯಗೊಳುತಾ " ಅಟ್ಟಹಾಸದಿ ಶತಬಲಿಯು ಕಂಗೆಟ್ಟು 
ಕೋಪದಿ ಪವನಜಾತನ ಕುಟ್ಟಿ ಕೆಡಹುವೆನೆನುತಲಾರ್ಭಟ 
ಸುತ್ತಲನುವಾದಾ || ೧ || 

ಕಂದಪದ್ಯ . 
ಬಂದಾ ಶತಬಲಿ ಪವನನ ಕಂದನ ತಡೆದಾರ್ಭಟ 
ಸುತ ಶೌರ್ಯನ ತೋರಲ್ | ಮುಂತರೆ ತಾ ಕಿಡಿಕಿಡಿ | 
ಯಿಂದಲಿ ಹರಿತನಯನತಿ ರೋಷದಿ ಗರ್ಜಿಸಿದಂ || ೧ || 


ರಾಗ ಭೈರವಿ, ಏಕತಾಳ. 
ಕಿಡಿಯನು ಸುರಿಸುತ ಹನುಮಾ ತಾ | ತಡೆಯದೆ 
ಬಲು ನಿಸ್ಸಿಮಾ| ಕಡೆಗಾಲದ ಭವನಂತೆ ! ರಣ | ಪೊಡ 
ವಿಯು ಕಂಪಿಸುವಂತೆ ॥ ೧ ॥ ಬಂದಾರ್ಭಟಿಸಲು ಭರದೀ | 
- ಜವ! ನಂದದಿ ಶತಬಲಿ ಕರದೀ | ಗೊಂಡಾ ಮರಗಿರಿಗಳನೂ ! 

ಪ್ರ | ಚಂಡನ ಮುಸುಕಿದನವನೂ ॥ ೨ ॥ ಕಾಣುತಲದ 


20 


ಯಕ್ಷಗಾನ ಶಕುಂತರಾಜಚರಿತ್ರೆ , 


ಪವನಜನೂ : ಕೃ 1 ಪಾಣದಿ ಕತ್ತರಿಸಿದನ | ಜಾಣನೆ ಕೇಳ್ 
ಶತಬಲಿಯೇ ! ತವ | ಪ್ರಾಣವ ಕಾಯ್ರ ಕರೆಯ್ಕೆ | ೩ || 
ಬಿಡು ಗರ್ವವ ಪವನಜನೇ ! ನೀ | ಕೋಡು ನೃಪತಿಯನತಿ 
ಬಲನೇ || ಜಡಜದಳಾಕ್ಷನ ಪದಕ 1 ಪೊಡ| ಮಡು ಕೇಳ್ 
ಕೆಡದಿರು ಜೋಕೇ || ೪ || 


ರಾಗ ತುಜಾನಂತು, ಮಟ್ಟಿ ತಾಳ. 
ಎಲೆಲೆ ಪವನಜಾ ! ಕಲಹವೇತಕೆ | ಇಳುವದೀಗ 
ನೃಪನನಿತ್ತು 1 ತೆರಳು ಹಿಂದಕೆ || ೧ || ಯೆನಲು ಶತಬಲೀ | 
ಕನಲಿ ಹನುಮನೂ | ಬಿನುಗ ಪೋಗೆನುತಲವನ 1 ಘನ 
ದೊಳೆಚ್ಚನೂ ॥ ೨ ॥ ಯಕ್ಷ ಗಿರಿಯನೂ 1 ಕೊಚ್ಚಿ ಶತಬಲೀ || 
ಅಚ್ಚು ತಾಂತ್ರಿಯನ್ನು ಸ್ಮರಿಸು । ತಚ ನವನನೂ || ೩ || 
ಕಂಡು ಹನುಮನೂ ! ಕೆಂಡ ಸುರಿಸುತಾ|| ಪುಂಡಪೋಗೆನು 
ತ್ಯ ಖತಿಯ | ಗೊಂಡು ಪೇಳ ನೂ || ೪ || 

ಭಾಮಿನಿ, 
ಖತಿಯ ತಾಳುತ ಪವನಜಾತನು| ಶತಬಲಿಯ ಸಂಗ 
ಕದಿ ಕೆಡದಾ | ಅತುಳ ವಿಕ್ರಮ ನಿನಗೆ ಧುರವೇಕೆನುತ ಮೂದ 
ಲಿಸಿ | ಪೃಥಿವಿಪತಿ ಶ್ರೀರಾಮಚಂದ್ರನ 1 ಹಿತದಿ ಧ್ಯಾನಿಸಿ 
ಬದುಕೆನುತಲಾ 1 ಶತಬಲಿಗೆ ಸಾಮವನುಸುರಿ ಮುಂದರಿದ 
ಪವನಜನೂ || ೧ || 

ಕಂದಪದ್ಯ . 
ಮುಂದರಿಯಲ್ಲಾ ಹನುಮನ ಸಂದಿಸಿ ರವಿಜಾತ 
ತಡೆದು ನಿಲ್ಲಿಸುತಾಗಂ | ಮಂದಮತಿಯೆ ನೀನೀಪರಿ | 
ಯಿಂದಲಿ ಗರ್ವಿಸದಿರು ಕೇಳ್ ನಾನಿಹೆನೆನುತೆಂದಂ ॥ ೧ ॥ 


ರಾಮಾಂಜನೇಯ ಕಾಳಗ , 


21 


ರಾಗ ಕಾಂಬೋಧಿ, ಝಂಪೆತಾಳ. 
ಬಳಿಭಳಿರೆ ಪವನಜನೆ | ಕೂಳುಗುಳದಿ ಕಪಿವೀರ || 
ಬಳಗವನು ಗೆಲಿದೀರ್ಷ ಶೌರ್ಯಾ || ಇಳುಹುವೆನು 
ನೋಡೆನುತ | ನಳಿನಾ ತನುಭವನು | ಹಲವು ಗಿರಿಮರ 
ಗಳನೆಸೆದಾ ॥ ೧ ॥ ಬಿಡುಬಿಡೆಲೋ ಸುಗ್ರೀವ | ಕಡು 
ವೀರ ವಾಲಿಯೊಳು | ಜಡಜಮುಖಿಯಳನುಳಿದು ನಿನ್ನಾ | 
ನಡುಗಿಸಾಯು ದ ಕಂಡು 1 ಹಿಡಿಸಿರ್ಪೆ ದಾರಿಯನು 1 ಸಡ 
ಗರದಿ ಗಿರಿಯ ಮೇಲ್ ಮುನ್ನಾ || ೨ | ಮುಚ್ಚು ಮುಚೆ ಲೊ 
- ಬಾಯ 1 ನುಚ ರಿಸದಿರು ಮಾತ | ಕೊಚುವೆನು ನಾಲಗೆಯ 

ನೆನುತಾ || ಹೆಚ್ಚಿರೋಪವ ರವಿಜ | ನೆಚ್ಚ ಗಿರಿವರಗಳನು | 
ಕೊಚ್ಚಿ ಪುಡಿಪುಡಿಗೈದ ಹನುಮಾ | ೩ || 


ಟ 


ಟ . 


ಟ . 


ರಾಗ ಶಂಕರಾಭರಣ, ಮಟ್ಟಿ ತಾಳ. 
- ಎಲವೊ ಪವನಜಾತ ನಿನ್ನ ಬಲುಮೆಗಿನ್ನು ಸರಿಯಾ 
ರಿಹರು || ಇಳೆಯ ತನುಜೆಯರಸನನ್ನು 1 ವಲಿಸು ಶೀಘ್ರ ದೀ !! 
- ೧ ಸಮುದಾಂಧನಾಗಿ ನೀನು | ಉಳಿದರಿಲ್ಲ ಫಲವು 
- ಬರಿದೆ , ಛಲವಗೈದು ವ್ಯರ್ಥ ಪ್ರಾಣ ಕಳೆದುಕೊಳ 
ದಿರೂ ! ! ಶ್ರೀ ರಮೇಶನಂಘಗಳಿಗೆ 1 ಚಾರು ಧರಣಿಪತಿ 
ಯನಿತ್ತು 1 ಧೀರ ಶರಣು ಪೋಗೆನುತ | ಲಾರುಭಟಸಲ || 
1 ೩ ॥ ಕೆಳು ರವಿಜನೆನಗೆ ಬುದ್ದಿ ಹೇಳಬೇಡ ನೀನೆ 
ನುತ್ತ | ಶೂಲವನ್ನು ಬಿಸುಟ ಹನುಮು | ಕಾಲನನುಜರೇ || ೪ || 
ತಾಳಲಾರದದನು ತಿರಿಗಿ / ಬಿಳೆ ಧರೆಗೆ ಕಂಡು ಕಪಿಯ || 
ಚಾಲನೆ ಬೆದರಿದೆಸೆಗೆ ಹೆಳಧೋದವೂ || ೫ || 


22 


ಯಕ್ಷಗಾನ ಶಕುಂತರಾಜಚರಿತ್ರೆ . 


ಭಾಮಿನಿ. 
ದಿನಕರಾತ್ಮಜ ಸಿಂತೆ ಸರಿಯಲು ಅನಿಲಜಾತನು 
ಕಾಣುತೀತನ ಮನವ ನೋಯಿಸಬಾರದೆನ್ನುತ ಸುಮ್ಮನಿ 
ರುತಿರಲೂ ॥ ಇನಕುಲಾಧಿಪ ರಾಮಚಂದ್ರನ| ಅನುಜನಾಗಿಹ 
ಭರತನ್ನ ಪತಿಯ | ನನುಸರಿಸಿ ತೆರಳುತಲಿ ಹೇಳ ರು ಚಾರ 
ರಿಂತೆನುತಾ || ೧ || 

ರಾಗ ಮುಖಾರಿ, ಏಕತಾಳ. 
- ಲಾಲಿಸಿ ಕೇಳು ಭರತಭ ಪಾ | ಅರಿವರ್ಗಪ್ರತಾಪ || 
ಲಾಲಿಸಿ | ಪ || ಖಳ ಹನುಮ ಖತಿ 1 ತಾಳುತ 
ನಮ್ಮನು ಸೋಲಿಸಿ ರಣದಲಿ 1 ಲೀಲೆಯೋಳ್ ಮೆರೆದುದ || 
ಲಾಲಿಸಿ || ಅನುಪಲ್ಲ | ಕದನಕೆ ಪೋದ ಕಪಿಸೈನ್ಯವನೂ | 
ತಾನರ್ಧ ನಿಮಿಷದಿ ! ಸದೆದು ಅಂತಕನ ಪುರಕಟ್ಟದನೂ 11 
ಅದುಭುತ ಶೌರ್ಯದಿ ! ಮದಮುಖ ಹನುಮನು | ಬೆದ 
ರದೆ ನನ್ನೊಳು 1 ಕದನವೆಸಗಿದುದ !! ಲಾಲಿಸಿ || ೧ || 
ರವಿಜನ ಧರೆಗೆ ತಾನೊರಗಿಸಿದಾ | ಪುರುಹೂತಜ ವಾಲಿಯ | 
ಕುವರನ ಕದನದಿ ಸೋಲಿಸಿದಾ | ಹವದೊಳು ನನ್ನನು | 
ಪವನಜನೀಪರಿ ! ಬವಣೆಯ ಬಡಿಸಿದ ! ಅವನಿಸ ಬಾರೆ || 
ಲಾಲಿಸಿ ॥ ೨ ॥ ಒಡೆಯನ ಕರೆದು ತನ್ನಿರೆನುತಾ | ನಮ್ಮನು 
ಪಿಡಿದು ! ನಡುಗಳ ಮುರಿದು ತಾ ಹೊರಡಿಸುತ್ತಾ ! ಝಡಿ 
ದಾರ್ಭಟಿಸುತ ನಡುಗಿಸು ತೆನ್ನನು| ಕಡುತರ ಕಪ್ಪವ | 
ಬಿಡಿಸಿದ ತೆರಳೆ ! ಲಾಲಿಸಿ || ೩ || 

ರಾಗ ತುಜಾನಂತು, ಮಟ್ಟಿ ತಾಳ, 
ಚರರ ನುಡಿಯನೂ 1 ಅರಿತು ಭರತನೂ ! ಹರಿಯ 
ಕುವರನೆಡೆಗೆ ಬಂದು | ಕೆರಳಿ ಪೇಳ ನೂ || ೧ | ಯಲವೊ . 


ರಾಮಾಂಜನೇಯಕಾಳಗ, 


23 


ಕಪಿವರಾ | ಛಲವಗೈವರೇ | ಕೋಲುವೆ ನಿನ್ನನೆನುತಕೋಲ| 
ಮಳೆಯ ಗರೆದನೂ || ೨ | - ಭಪ್ಪಸವನಜಾ | ಕೆಟ್ಟು 
ಪೋಗುವೆ | ಕೊಟ್ಟು ನೃಪನ ಬಾಳು ಈಗ | ದಿಟ್ಟ 
ಸಾಯದೇ || ೩ | ಯೆನಲು ಭರತನೂ ಕನಲಿ ಹನುಮನಾ| 
ತನುವ ನೂರು ಬಾಣದಿಂದ | ಘನದೊಳೆಚ್ಚ ನೂ || ೪ || 


ಟ 


ಭಾಮಿನಿ. 
ಎಚ್ಚ ರಭಸಕೆ ಹನುಮನಾಕ್ಷಣ | ಬೆಚ್ಚಿ ಬೀಳಲು 
ಧರೆಗೆ ಬೇಗದಿ 1 ಅಚ್ಯುತನ ಧ್ಯಾನಿಸುತ ಮೈ ಮರೆಯ 
- ಸುರನಿಕರಾ | ಸಚ್ಚರಿತ ಗುಣನಿಧಿಯ ಕಾಣುತ | ಮೆಚ್ಚಲಾ 
ತನ ಮಾತೃ ಭಕ್ತಿಗೆ | ಎಚ್ಚರಿತು ಪವನಜನು ನಾರ್ಮಲ 
ತೆಂದ ನೃಪನೊಡನೇ || ೧ || 

ರಾಗ ಪಂತುವರಾಳಿ, ಮಟ್ಟಿ ತಾಳ, 
ಹುಲು ನೃಪಾಲ ಕೇಳು ಯೆನ್ನ ನೆಲಕೆ ವರಗಿ 
ಸಿರ್ಪ ಗರ್ವ | ಇಳುಹುವೇ ನೋಡೆಂದು ಹನುಮ ! 
ಮುಳಿದು ರೊಪ್ರದೀ | ಇಳೆಯಜಾತಿಪತಿಯ ಪಾದ 1 ವಳು 
ಕದಾಗ ಸ್ಮರಿಸಿ ಮರವ | ನೆಳದು ನೃಪತಿಯಂಗಗಳಿಗೆ ! ಸೆಳದು 
ಬಿಸುಟನೂ ॥ ೧ ॥ ಕಾಣುತದನು ಭರತ ವರ ಕೈ ಪಾಣ 
ದಿಂದ ತರಿದು ಮುಖ್ಯ | ಪ್ರಾಣನನ್ನು ಹೊತ್ತು ನಾನಿ 1 ನೈನ 
ನೆಂಬೆನೂ ॥ ಆನಲಾರದವನು ಪವನ ಸೂನು ಗರ್ಜಿಸುತ್ತ 
- ನೃಪನ: ಬಾಣಗಳನ್ನು ವ್ಯರ್ಥಗೈದ1ನೇನುಚೋದ್ಯವೂ ! ೨ || 

ಭಾಮಿನಿ, 
ಬಾಣವನು ಪುಡಿಗೈದು ಮುಖ್ಯ | ಪ್ರಾಣ ಹೇಳಿದ 
ನೆಲೆ ನೃಪನೆ ನಿ ! ನಾಣೆ ಪೊಡವಿಗೆ ಈಗಲೊರಗಿದೆನೆನುತ 


24 


ಯಕ್ಷಗಾನ ಶಕುಂತರಾಜಚರಿತ್ರೆ , 


ಮುಪ್ಪಿಯಲೀ | ಕೋಣೆಯೊಳು ಬೀಳೆನುತ ಭರತಗೆ | 
ಜಾಣ ತಿವಿಯಲು ತಡೆಯದಾಗಲೆ | ಭಾನುಕುಲಜನು 
ಮೈ ಮರೆದನಾ ಪಣದ ಮಧ್ಯದಲೀ || ೧ || 

ಕಂದಪದ್ಯ . 
ಮೈ ಮರೆಯಲ್ಲಾಣುತಲಾ 1 ಸೌಮಿತ್ರಿಯು ಪವನ 
ಸುತನ ತಡೆಯುತಲಾಗ | ಭೂಮಿಯು ನಡುಗುವ ತೆರದಿ 
ಶ್ರೀ ! ರಾಮನ ಪದ ಸ್ಮರಿಸುತೆಚ್ಚ ಶರವೃಪ್ಪಿಗಳಂ|| ೧ || 

ರಾಗ ಘಂಟಾರವ, ಮುಟ್ಟಿ ತಾಳ, 
ಎಲ್ಲಿ ಗೊದುವೆ ನಿಲ್ಲ ತಪೋಗದೆ ಕಳ್ಳರಂದದಿ 
- ಮಲ್ಲರೆಲ್ಲರ ಗಲ್ಲಿ ಸುತ ಬಲು ಶೌರ್ಯದೀ | ೧ || 
ಸಾಕು ಸಾಕೆ ಕಾಕುಸ್ಥ ಕುಲಜಾತ | ಜೋಕೆಯಲಿ 
ನೀ ತೆರಳು ಬೇಗದಿ | ಪೋಕನೆನಿಸದೆ ರಣದಲಿ || ೧ || 
ಬಿಡುಬಿಡೀಗಲೆ ಸಡ ನಿನ್ನ ಸಾಹಸ | ಸುಡುವೆನೆನ್ನಯ 
ಕಡುಸರಳಿನೊಳು 1 ನಡೆಯೆನುತ ತೆಗೆದೆಚ ನೂ | ೩ | | 


ಭಾಮಿನಿ. 
ಲಕ್ಷ್ಮಣನ ಶರದುರಿಯ ತಾಳದೆ| ಪಕ್ಷಿವಾಹನ ಭಜಕ 
ಹನುಮನು ! ಆಕ ಣದಿ ಮೇದಿನಿಯೊಳೊರಗಿದ ನಿಮಿಷ 
ಮಾತ್ರದಲೀ | ರಾಕ್ಷಸಾರಿಯೊಳೀಗ ನಾನು ವು ! ಪೇಕ್ಷೆಯನು 
ಗೈದಿರುವ ಪರಿಯನು| ಲಕ್ಷ್ಮಣಾಗ್ರಜ ಕೃಮಿಸೆನುತ ಸೌಮಿ 
ತ್ರಿಗಿದಿರಾದಾ || ೧ || 

- ರಾಗ ಮಾರನಿ, ಏಕತಾಳ. 
ಸಡ ಸೌಮಿತ್ರಿಯ | ಬಿಡು ಬ್ಯಾಡಂಬವ1 ನಡೆ ಬಂದೆ 
- ಡೆಗೀಗಾ ! ಜಡಜಾನ ಪದ | ದಡಿಗಳ ನೆನೆಯುತ | 


ರಾಮಾಂಜನೇಯ ಕಾಳಗ 


ಕೊಡು ಕದನವ ಬೇಗಾ | ೧ | ಕೇಳೆ ಕಪಿವರ | ಬಾಳು 
ವಡೀಗಲೆ | ಶ್ರೀಲೋಲನ ಪದದೀ || ೩ಳ ಶಕುಂತನ | 
ನೊಪ್ಪಿಸದಿರೆ ನಾ | ಸೋಲಿಸೆನ್ನೆ ದಿಟದೀ ೨ | ನೃಪತಿಯ 
ನೊಪ್ಪಿಸೆ | ನಾನೀಗಲೆ ಕೇಳ್ ಶಪಥದಿ ಪೇಳುವೆನೂ || 
ಅಪಹಾಸ್ಯವನೆ : ನ್ನೊಡನೊರೆಯದೆ ನೀ ಗುಸಿತದಿ ತೆರ 
ಇನ್ನೂ | ೩ | 

ರಾಗ ಭೈರವಿ, ಏಕತಾಳೆ. 
- ಲಕ್ಷ್ಮಣನದ ಕೇಳುತಲೀ ತನೃಗಳಲಿ ಖಿಡಿಯು 
ಗುಳಿ || ರಕ್ಷಿಪರಾರೆ ನಿನ್ನಾ ! ನೋ ಡಿಕ್ಷಣ ಕೊಲ್ಲುವೆ 
ಮುನ್ನಾ || ೧ || ಎನಲದ ಕೇಳುತ ಹನುಮಾ | ತಾ | ಕನ 
ಲುತ ಬಲು ನಿಸ್ಸಿಮಾ| ಜನಸ ಪಿಂತೆರಳು ಬೇಗಾ1 ನಿನ್ನ | 
ತನು ೩೦ರಿಷೆ ನೋಡಿಗಾ | ೧ || ಬಿಡು ಗರ್ವನ ವಾನ 
ರನೇ ! ಕೈ ! ತಡೆಯುವರಾರ್ ಪಾಮರನೇ ಸುಡುವೆನು 
ಕಡು ಶೌರ್ಯವನೂ ! ಶಿರ ಕಡಿದಿಳುಹುಹೆ ನಿನ್ನುವನೂ || 
| ೩ ಸಾಕಿ ಬಿಡು ಲಕ್ಷಣನೆ | ನಿನ| ಗ್ಯಾಕೆ 
ಗರ್ವ ಬಿನುಗನೇ | ನೂಕುವೆ ನಿನ್ನೆ ಮಪುರಕೇ ನೀ | 
ಸೋಕದಿರಿಗಿ ರಣಕೆ || ೪ | | 


ಭಾಮಿನಿ. 
ಎಂದೆನುತ ಮಾರುತಿಯು ಲಕ್ಷಣ| ನಿಂದಿರುವ ರಥ 
ಸಾರಥಿಯು ತಾ 1 ನೊಂದು ಕರದಲಿ ತಿರುಹಿ ಬಿಸುಡಲು ಗರೆ 
ನುತ ನಭವಾ | ಹೊಂದಿ ಬೀಳಲು ಧರೆಗೆ ಕಾಣುತ ! ಲಂದು 
ಶತಾಖ್ಯ ಧರಣಿಸ | ಬಂದು ತಡೆದನು ಪವನಜನ 
ಸಂಗರದ ಮಧ್ಯದಲೀ || ೧ || 


26 


ಯಕ್ಷಗಾನ ಶಕುಂತರಾಜಚರಿತ್ರೆ , 


ರಾಗ ಶಂಕರಾಭರಣ, ಮಟ್ಟಿ ತಾಳ.. 
ನಿಲ್ಲು ನೀನು ಪವನಜಾತ ಎಲ್ಲಿಗೈದುವೇ ಸಮರ್ಥ | 
ಬಲ್ಲೆ ನಿನ್ನ ಶೌರ್ಯದಿರವ ನೆಲ್ಲ ವೆನ್ನೊಳೂ !! ಮಲ್ಲ ನೀನು 
ತೋರದೀಗ ! ಎಲ್ಲಿಗಾದರೈದಿ ಬದುಕು | ಸೋಲ್ಲ ನಾಡಿ 
ಸಾಯಬೇಡ| ಖುಲ್ಲ ಕಪಿವರಾ || ೧ | ಎಲವೊ ಲವಣವೈರಿ 
ನಿನ್ನ ! ಬಲವನೆಲ್ಲ ಬಲ್ಲೆ ನೀರ ಸುಲಭ ಸಮರವೆಂದು 
ನೀನು ನೆಲಸಿಬಂದೆಯಾ | ಕಲಿಗಳೆಲ್ಲ ಸೋತು ಬಿದ್ದ | 
ವಳವನರಿಯದೀಗ ವ್ಯರ್ಥ 1 ಗಳಹಬೇಡಶೌರ್ಯವನ್ನು | 
ಛಲದಿ ಎನ್ನೊಳೂ ! | ಬಿಡುಬಿಡಿಗ ನಿನ್ನ ಶೌರ್ಯ| 
ಕೆಡರನಾ ಗೈದಿರುವೆನೋಡು| ಒಡೆಯ ರಾಮಚಂದ್ರನನ್ನು ! 
ಪೊಡಮಡುತ್ತಲೀ | ಪೊಡವಿಪತಿಯನಿತ್ತು ಆತ ! ನಡಿಯ 
ಭಕ್ತಿಯಿಂದ ಭಜಿಸು | ಕೆಡಲುಬೇಡ ಎನುತ ನೃಪತಿ | 
ಬಿಡಲು ಶರಗಳಾ | ೩ | ಅವನಿಪತಿಯ ಕಣೆಗಳನ್ನು ಪವನ 
ಸೂನುತರಿದು ರಾ 1 ಘವನ ಅನುಜನನ್ನು ಘನದಿ ತಿವಿಯಲಾ 
ತನೂ ! ಹವದ ಮಧ್ಯದಲ್ಲಿ ಬಿದ್ದು | ಬವಣೆಬಡಲು ಚರರು 
ಬಂದು | ಅವನಿಜಾತೆಯರಸನಿಂಗೆ | ನಮಿಸಿ ಪೇಳ ರೂ || ೪ || 


ರಾಗ ಮೆಚ್ಚು , ಅಷ್ಟ ತಾಳ. 
ದೊರೆಯೆ ಲಾಲಿಸು ಯುದ್ಧಾಂಗಣದೊಳ್ | ನಿನ್ನ | 
ಧುರಧೀರರನುಜರು ಖತಿಯೊಳ್ || ಹರಿತನಯನ ಕೂರ 
ಬಾಣದೀ ಧರೆ : ಗೊರಗಿಸಿದರು ಕೇಳು ನಿಮಿಪದೀ || ೧ | | 
ಏಳು , ಹನುಮನು ಕೋಪದೀ | ಮೇಲೆ1 ಬಿಳೆ ನಿನ್ನ 
ನುಜರು ತಾಪದೀ | ಆಲಸ್ಯಗೊಂಡು ಮೂರ್ಛಿಸಿದರೂ ! 
ನಾವು ! ಪೇಳಬಂದೆವು ನೀನು ದಯದೋರೂ ॥ ೨ || 


ರಾಮಾಂಜನೇಯ ಕಾಳಗ, 


27 


ರಾಗ ನೀಲಾಂಬರಿ , ರೂಪಕತಾಳ . 
ಅನುಜರ ಕಪ್ಪವನೆಲ್ಲ ವ | ಜನಪತಿ ರಾಘವನಾಲಿಸಿ || 
ಕನಿಕರವನು ತಾ ತೋರುತ | ಘನ ವ್ಯಸನದೋಳೆಂದಾ || 
| ಸಲ್ಲ ! ಎಲ್ಲಿಗೆ ಗಮಿಸಿದೆ ಲಕ್ಷಣ | ಎಲ್ಲಿರುವೆಯೊ 
ನೀನೀಗಲೆ 1 ಮಲ್ಲ ಸಾಹಸಗಳ ತೋರುತ \ ಖುಲ್ಲ ಕಪಿಯ 
ಕರದೀ | ಸಲ್ಲದೆ ಕದನವ ಬಿಡುತ ನೀ ವೆಲ್ಲರು ಎನ್ನನು 
ವಂಚಿಸು| ತೆಲ್ಲಿರುವಿರಿ ಹೇ ಪಾರ್ವತಿ| ವಲ್ಲಭ ನೀ ಕಾಯೋ || 
| ೧ | ಮಘವನವೈರಿಯ ಕದನದಿ ! ಬಗೆಬಗೆ ಶೌರ್ಯವ 
ತೋರುತ | ಬಗಿದು ಬಿಸಾಡಿದ ಅತಿಸಹ | ಸಿಗ ನೀನೀ 
ರಣದೀ || ಅಗಲುತ ಧೈರ್ಯವನೀಗಲೆ : ಸುಗುಣನೆ ಮೈನ 
ರೆದೆಯೆ ಹಾ 1 ಮೊಗವನು ದೋರುತ ಯೆನ್ನೊಳು1 ಸೊಗಸಿಲಿ 
ಮಾತಾಡೋ | ೨ || ಧುರವನು ಬಯಸುತ ಪವನಜ | ನಿರು 
ವನು ನನ್ನೊಳು ಈಗಲೆ 1 ಭರದಲಿ ರಣಮಂಡಲದಲಿ ! 
ಗರುವವ ತೋರುತಲೀ || ಭರತನೆ ಬಾ ಶತುಹ ಬಾ . 
ವರಸೌಮಿತ್ರಿಯೆ ನೀವೀ ಹರಿತನಯನ ರಣದಲಿ ಜ | 
ರ್ಜರಿತನ ಮಾಳುದಕೆ || ೩ || 


ಭಾಮಿನಿ. 
ಭೂರಿ ಚಿಂತುಗಿಯೊಳು ದಹಿಸುತ | ಭೂರಮಣ 
ರಘುವರನು ತನ್ನಯ | ವೀರ ಭರತಾದಿಗಳು ಪೊಂದಿಹ 
ಪರಿಭವಕೆ ಮರುಗೀ | ಘೋರಶರ ಕೈಗೊಳುತರೋಷದಿ| 
ಪೋರ ಹನುಮನ ಶೌರ್ಯವೆಲ್ಲ ವ | ಗಾರುಗೆಡಿಪೆನೆನುತ 
ರಥವೇರಿದನು ಸುಗುಣನಿಧಿ ೧ || 


28 


ಯಕ್ಷಗಾನ ಶಕುಂತರಾಜಚರಿತ್ರೆ , 


ಕಂದಪದ್ಯ , 
ಬಂದಾ ರಣರಂಗದೊಳಂ ! ಇಂದಿರೆಯರಸನು ಕಾಣು 
ತಲನುಜರ ಕಪ್ಪವನೆಲ್ಲಂ ॥ ಸಂದಾನಿಸುತಿರೆ ಕೋಳ| 
ನೆಂದಂ ಮಾರುತಿಯು ರಘುವೀರನೊಳತಿ ಭಕ್ತಿಯೊಳಂ|| ೧ || 


ರಾಗ ಕಾಪಿ, ಅಷ್ಟ ತಾಳ. 
ಲಾಲಿಸು ಶ್ರೀರಾಮಚಂದ್ರಾ ! ಎನ್ನ । ಪಾಲಿಸು ಸದ್ದು 
ಣಸಾಂದಾ | ಶ್ರೀಲೋಲ ನಾನೀಗ | ಆಲೋಚಿಸದೆ 
ಮುಂದೆ ಹಾಳುಕಾರ್ಯಂಗಳ 1 ಲೀಲೆಯೋಳ್ಕೈಗೊಂಡೆ | 
| ೧ || ಈಕ್ಷಿಸು ಎನ್ನನು ದೇವಾ| ದಿವ್ಯ | ಪಕ್ಷಿವಾಹನನೆ 
ಸಂಜೀವಾ | ಲಕ್ಷ್ಮಿಯರಸನೆ ಕ | ಟಾಕ್ಷವಿರಿಸಿ ನಮ್ಮ , 
ರಕ್ಷಿಸು ಬೇಗದಿ | ದಕ ಶ್ರೀರಾಮನೇ || ೨ || 


ವಚನ , 
ಇಂತೀ ಮಾರುತಿಯು 1 ಶ್ರೀರಾಮಚಂದ್ರ ದೇವರಂ | 
ಸ್ತುತಿಸಿ ನಿಂತಿರಲು | ಆ ಪರಾಪರವಸ್ತುವು| ಆಗ್ರಹದಿಂದ 
ಏನೆಂದನು ಎಂದರೇ || ೧ | | 


ರಾಗ ಕೇತಾರಗೌಳ, ಝಂಪೆತಾಳ 
ಪೂತುವಜ ಭಾಪು ಹನುಮಾ ! ನೀನಿಂಥ ! ಘಾತಕವ 
ಗೋದೆ ಜನುಮಾ ! ಸಾರ್ಥಕಾಗದು ಲೋಕದೀ ! ನಿನ್ನನು 
ನಿ | ರರ್ಥ ದೂರುವರು ಜಗದೀ || ೧ || ದೂರುವರೆ ಯೇನ 

ದೇ ಹೇಳೀಗ ! ಮಾರಮಣ ಕರುಣಾನಿಧೇ | ವೀರ 
ನೃಪತಿ ಶಕುಂತನಾ 1 ಸಲಹುತಿಹ | ಭಾರವನ್ನು ವಹಿಸಿರು 
ವೆ ನಾ ॥ ೨ ॥ ಬಿಡುಬಿಡಿಗಲೆ ನೃಪತಿಯಾ ! ನೀಯದಿರೆ | 


ರಾಮಾಂಜನೇಯಕಾಳಗ. 


ಒಡನೆ ನೀ ಕೀಳುಗತಿಯಾ | ಪಡೆವೆ ಮೂರ್ಲೋಕ 
ದೊಳಗೇ ! ಅಪಕೀರ್ತಿ | ಯಿಡುವೆಯೇ ಎಲ್ಲಿ ಕಡೆಗೆ || 
|| ೩ | ಆಗದಾಗದು ರಘುವರಾ | ಈ ಜೀವ ಪೋಗುವಾ 
ವರೆಗೆ ಸಮರ | ನಾ ಗೈದು ನೃಪನ ಕಾಯ್ದೆ ! ಜಗದೊ 
ಳಗೆ| ಬೇಗ ನಾ ಕಿರ್ತಿ ಪಡೆವೇ || ೪ | | 


ರಾಗ ಮಾರನಿ , ಏಕತಾಳ . 
ಏನೆಂದೆಯೊ ಪಡ | ವಾನರ ನೃಪತಿಯ ! ನೀನೆ 
ಪಿ ಸದಿರಲೂ ಪಾಣವ ಕೊಡುವೆ ನಿ | ಧಾನದಿ ಯೋಚಿಸಿ | 
ಜಾಣನೆ ಬದುಕೆಂದಾ || ೧ | ಕೊಡೆನವನೀಶನ | ಬಿಡುವೆನು 
ದೇಹವ | ಜಡಜದಳಾಂಬಕನೇ | ಪೊಡವಿಯೊಳ್ ಮಾತೆಯು | 
ನುಡಿಯನು ಪಾಲಿಸೆ | ತಡೆದಿಹೆ ನಿನ್ನಾಣೆ1 ೦ 11 ಮಾತೆಯನುಡಿ 
ಯನು} ಪಾಲಿಸುವೆಯ ಈ ! ಕೋತಿಯೆ ನೀನೀಗಾ | ನೀತಿ 
ಯನರಿಯದೆ ಯಾತಕೆ ಒಗುಳುವೆ ! ತೆರಳೋ ಬೇಗಾ| ೩ | 


ರಾಗೆ ಪಂಚಾಗತಿ , ಮಟ್ಟಿ ತಾಳ. 
ಎನುತ ರಾಮಚಂದ್ರ ದೇವನವಿಲ ನಯಗೆ | ಧನುವ 
ಝೇಂಕರಿಸುತೆ ಪೇಳ ಮಿತಿಯೊಳಾಗೆ | ಹನುಮ 
ನೀನು ಗೈದ ಕೃತ್ಯ ಘನನೆ ಪಳೆಲಾ | ಇನಜನಗ 
ಚಾತನನ್ನು ನೆನಸದಾದೆಲಾ | ೧ || ವೀರ ಸಿಂಧುಧರಣಿ 
ಪತಿಯ ಸೇರಿ ಕಾಯ್ದೆ ಯಾ : ಸಾರುವೆ ನೋಡಿಗ ನಿನಗೆ 
ಧೀರ ಕೆಡ ವೆಯಾ !! ಮೂರು ಬಾಣದಿಂದ ಶಿರವ ದೂರ ಕೆಡ 
ಹುವೆ ! ದಾರಿ ಹಿಡಿದು ಪೋಗು ವ್ಯರ್ಥ ಶೂರ ಸಾಯುವೆ || 
1 D ! ರಾವಣಾರಿ ಲಾಲಿಸೀಗ ಸಾವಧಾನದೀ | ಭೂವರೆಣಂ 


O 


30 


ಯಕ್ಷಗಾನ ಶಕುಂತರಾಜಚರಿತ್ರೆ . 


ಸಿಂಧುನೃಪನ ಕಾವ ಕೆಲಸದೀ | ನೀವು ಕೃಪೆಯ ಗೈದ 
ಡೀಗಲಾನ ಗಣ್ಯವೂ 1 ಕಾವು ಕೃಪಾಳು ಶರಣಜನರ 
ನಿತ್ಯವೂ || ೩ || ಅವನಿಪಾಲ ರಾಮಚಂದ್ರ ಪವನತನು 
ಜನಾ : ಕವಿಯಲಮಿತ ಶರವ ಕಾಣುತಾಗಲಾಕ್ಷಣಾ || 
ಅವನಿಜಾತೆಯರಸ ಯೆನ್ನ ರಕ್ಷಿಸೆನುತಲೀ 1 ಪವನಜಾತ 
ಭಕ್ತಿಯಿಂದ ಪೊಡಮಡುತ್ತಲೀ | ೪ || 


ಕಂದಪದ್ಯ . 
ವಂದಿಸಿ ಮಾರುತಿ ಭಕ್ತಿಯೊ ! ಳಿಂದೀವರಾಕ್ಷನೆ ಗತಿ 
ನೀ ಪೊರೆಯೆನುತಿರಲಾಗಳ್ || ಎಂದನು ರಘುವರ ನೃಪ 
ತಿಯ | ನಿಂದೀಯುತ ಬಾಳು ಸಾಯದಿರೆನುತಂ ಭರದಿಂ ೧ || 


భామిని. 
ಎನ್ನುತಲಿ ರಘುಜಾತನಾ ಸುರ | ಸನ್ನು ತನ ವೈಪ 
ವಸುಬಾಣದಿ ! ಉನ್ನತದ ಪದವಿಯನ್ನು ಪೊಗಿಸುವೆನೆಂದು 
ಧನುವೆ ! ಸನ್ನಹಿಸಿ ಪಿಡಿದಾಗಶರವನು ಕೆನ್ನೆಗೇರಿಸಿ ಬಿಡು 
ವೆನೆನುತಿರ ! ಲಿನ್ನು ಮೈದೋರಿದರು ವರಬ್ರಹ್ಮಾದಿ ಸುರ 
ನಿಕರಾ | ೧ | 

ರಾಗ ಭೈರವಿ, ಏಕತಾಳ. 
ಅಜಸುರ ಮುನಿನಿಕರಗಳೂ ! ಬರೆ : ದಿ ಜಸುರವಂದ್ಯ 
ನಿಂದಿರಲೂ || ಕದನವ ನಿಲಿಸೆಂದೆನುತಾ | ಅಜ | ನೊದಗಿ 
ನೊಳೆಂದನು ನಗುತಾ ॥ ೧ ಹನುಮನ ಕರದಿಂತೆಂದಾ | 
ಕೇಳ್ | ಜನಪತಿ ದಶರಥಕಂದಾ | ಚಿನುಮಯಮೂರುತಿ 
ಯಡಿಗೇ ! ನೀ ! ಘನದೊಳು ನಮಿಸ್ತೆ ಕಡೆಗೇ || ॥ ಬಿಡು 


ರಾಮಾಂಜನೇಯ ಕಾಳಗ, 


31. 


ಬಿಡು ಸಮರವನೀಗಾ| ಜಗ 1 ದೊಡೆಯನ ಪಾದದಿ ಬೇಗಾ!! 
ಪೊಡವಿಷನನು ಒಪ್ಪಿಸುತಾ ! ಪದ | ದಡಿಯ ಬಿಡದೆ ವಂದಿ 
ಸುತಾ | ೩ | 

ಭಾಮಿನಿ. 
- ಎಂದೆನಲು ಮಾರುತಿಯು ತಾ ಧರ | ಇಂದ್ರನನು 
ಲಾಂಗೂಲದಿಂದೊರ ತಂದು ಕೌತಿಕಮುನಿವರನ ಪಾದಾರ 
ವಿಂದದಲೀ ಸಂದಿಸಲು ಮುನಿಪತಿಯ ಕಾಣುತ ! ಲೆಂದನಾ 
ಭೂವರನು ತನ್ನನ್ನು ಇಂದು ಕಾಯಲುಬೆಕೆನುತ ತಾಪ 
ಸನ ವಂದಿಸಿದಾ || ೧ || 


ರಾಗ ಸಾಂಗತ್ಯ , ರೂಪಕ ತಾಳ . 
ಎರಗಿದ ನೃಪತಿಯ ಕರುಣಿಕಾಶಿಕ ಕಂಡು 1 ಮರು 
ಗುತ್ತಲೆಂದ ಭೂಪತಿಗೇ | ಶರಣರ ಕಾಯ್ದ ಶ್ರೀಹರಿಯ 
ಕೃಪೆಯು ನಿನ್ನೊ ಳಿರುವಂತೆ ಬೇಡು ಶ್ರೀವರನಾ ೧ || 
ಕೆಳುತಲರಸ ಶಕುಂತ ತಾ ಬಂದಾಗ ! ನೀಲವರ್ಣನ ಪದ 
ಯುಗಕೆ | ಬೀಳುತ್ತ ತನ್ನನುದ ರಿಸೆಂದು ರಘುಕುಲ ! 
ಮೌಳಿಮುಖದಿಂದಿರ್ದಾ ! ! ಆಗ ಗಾಧಿಜನು ತಾನಾಗಿ 
ಶ್ರೀರಾಮನೊಳ್ | ಸಾಗಿ ಹೇಳಿದನವನಿಪನಾ | ಬೆ೦ಗ 
ಪೊರೆದು ಕೋಪ ನೀಗಿ ಪ್ರಸನ್ನ ನೀ ! ನಾಗೆನಲಾತನಿಂ 
ತೆಂದಾ || ೩ || 

ಭಾಮಿನಿ. 
ಕೇಳುತಲಿ ಮುಸಿನಾಥನೊಚನವ ನಾಲಿಸುತ ರಘು 
ಕುಲತಿಲಕ ತಾ | ತಾಳಿ ಸಂತಸವನ್ನು ಹೇಳಿದನಂದು ನೃಪತಿ 
ದೊಳ್ | ಕೇಳಿದ್ರೆ ಮುನಿಪತಿಯ ಕಡೆಯಿಂ ದೂಳಿಗನ ಕೈ 


32 


ಯಕ್ಷಗಾನ ಶಕುಂತರಾಜಚರಿತ್ರೆ , 


ಕೊಂಡೆನಲ್ಲದೆ| ಬಾಳು ಧರೆಯೊಳು ಪುತ್ರಮಿತ್ರ ಕಳತ್ರರೊಡ 
ಗೂಡೀ || ೧ || 

• ರಾಗ ಸೌರಾಷ್ಟ್ರ , ತ್ರಿವುಡೆತಾಳ. 
ಕುಶನೆ ಕೇಳ್ ನಿಮ್ಮನೀಪರಿ ! ಉಸುರುತಿರೆ 
ಮುನಿಸುರನಿಕರಗಳ 1 ಪಸರಿಸಿತು ನಾಲೆ ಸೆಗೆ ಜಯಧ್ವನಿ ! 
ಕುಶಲದಿಂದಾ ॥ ೧ ॥ ಬಂದನಾ ರಘುಜಾತನಾಕ್ಷಣ | ದಿಂದ 
ಪೌರೋಹಿತ ವಸಿಷ್ಠರ | ನಂದುಕರೆಸುತ ತೋಪದೊಳ 
ಗಿಂ ತೆಂದನಾಗಾ || ೨ | ನೃಪ ಶಕುಂತನು ಮುಂದೆ ಜಗ 
ದಲಿ ! ವಿಪುಲ ಕೀರ್ತಿಯ ಪಡೆಯಲೆನ್ನುತ | ಅಪರಿಮಿತ 
ಗುಣನಿಧಿಯುಸೂರ್ದನು | ಕೃಪೆಯ ತೋರೀ || ೩ ಎಂದೆ 
ನುತ ರಘುವರನು ಹೇಳಲು ಬಂದಿರುವ ಬ್ರಹ್ಮಾದಿಮನಿ 
ಸುರ | ವೃಂದವಾತಗೆ ನಮಿಸಿ ಸಾರ್ದುದು ! ಬಂದ 
ಸಳಕೆ || ೪ | ಪವನಜಾತನ ಕರೆದು ಹೇಳಿದ ಅವನಿಪತಿ 
ಶ್ರೀರಾಮಚಂದ್ರನು | ಭುವನದೊಳು ನಿನ್ನಂಥ ಭಕ್ತರ | 
ಲವವು ಕಾಣೇ || ೫ | | 

ಭಾಮಿನಿ. 
ಭಾವೆನುತ ಪೊಗಳುತಲಿ ಹನುಮನ 1 ನಾಪರಾಪರ 
ವಸ್ತು ರಘುಕುಲ ! ದೀಪ ಸಂತೆ ಸುತ್ತಲನುಜರು ಸಹಿತ 
ಪಟ್ಟಣಕೇ | ತಾ ಪೊರಟು ಬಂದಾ ಅಯೋಧ್ಯಕೆ ! ಭೂಪ 
ರಾಘವ ಸಂತಸವಗೊಳು 1 ತಿಪರಿಯೊಳಿರುತಿರ್ದ ಲಾಲಿಸಿ 
ಬಾಲರೀ ಕಥನಾ!!. ೧ || 

ಮಂಗಳಸದ. 
ಅಜಮುನಿವಂದ್ಯ ಶ್ರೀರಾಮನಿಗೇ । ಭಜಕಜನರ 
- ಸುಮನಿಗೇ । ತ್ರಿಜಗಪೂಜಿತನಾಗಿ ಉಡುಪಿಲಿ ನೆಲಸಿಹ | 


ರಾಮಾಂಜನೇಯ ಕಾಳಗ, 


39 


ಸುಜನೋದ್ದಾರ ಶ್ರೀಕೃಷ್ಣನಿಗೇ || ಮಂಗಳಂ || ೧ 11 ವೇದ 
. ವನೆಲ್ಲವ ತಂದವರೇ | ಮಾಧವನೆಂಬಭಿಧಾನನಿಗೇ || ಸಾಧು 
ಗಳಾದಂಟೆಗಳ ಭುವನದಿ । ಬೋಧಿಸಿದನ ಕರಪೂಜ್ಯನಿಗೇ || 
ಮಂಗಳಂ || ೨ || ಬಾಣಾಸುರಮದಭಂಜನಗೇ | ದೀನೋ 
ದಾ ರನಿರಂಜನರೇ ||ಕೊಣಿಯೊಳುತ್ತಮ ಕ್ಷೇತ್ರವಾದುದು 
ಪಿಯೊ | vಾಣುವ ಮುಖ್ಯಪ್ರಾಣನಿಗೇ ಮಂಗಳಂ ೩ 

ಯಕ್ಷಗಾನ ಶಕುಂತರಾಜಚರಿತ್ರೆ 


ಅಥವಾ 


ರಾಮಾಂಜನೇಯ ಕಾಳಗವು 


ಸಂಪೂರ್ಣವು. 


|| ಶ್ರೀಕೃಷ್ಣಾರ್ಪಣಮಸ್ತು || 


ಈ ಪುಸ್ತಕವು 


ಕೊರ್ಡೆಲ್ ವೆಂಕಟ್ರಾಯರಿಂದ ವಿರಚಿತವಾಗಿ 


ಇದರ ವಿಶಿಷ್ಟ ಹಕ್ಕನ್ನು ಪಡೆದ 


ಉಡುಪಿ ಶ್ರೀಮನ್ಮಧ್ವ ಸಿದ್ದಾಂತಗ್ರಂಥಾಲಯದ 


ಮಾಲಕರಾದ 
ಪಾವಂಜೆ ಗುರುರಾಯರಿಂದ ಸ್ವಕೀಯ 
ಉಡುಪಿ ಶ್ರೀಕೃಷ್ಣ ಮುದ್ರಣಾಲಯದಲ್ಲಿ ಮುದ್ರಿಸಿ 


ಪ್ರಕತಿಸಲ್ಪಟ್ಟಿತು. 


1927 . 


ಕನ್ನಡ ಯಕ್ಷಗಾನ ಪ್ರಸಂಗಗಳು. 


0 | 


0 


| 0 


0 


0 | 


| 0 


|0 


| 0 


|0 


| 0 


0 | 


೦ - ೫ -- ೧ 


0 | 


| 


| 


- ೫ 


| 
0 


0 


| 
0 


- ೧ 


0 


| 
0 


೪ 


- 


0 


ಬ್ರೌಪದೀಪ್ರತಾಪ ... 

0 - ೬ - ೧ 
ವಿಶ್ವಾಮಿತ್ರಪ್ರತಾಪ 

0 - - 0 
ಸಾಂಡವವಿಜಯ .. . 
ಸುಬಾಹುಕಾಳಗ .... 
ತಾಮ್ರಧ್ವಜನಕಾಳಗವು 
ಕೃಷ್ಣಾರ್ಜುನರಕಾಳಗವು 
ಕರ್ಣಾರ್ಜುನರಕಾಳಗವು 
ಸುಭದ್ರಾ ಕಲ್ಯಾಣವು 
ಶಂಬರಾಸುರನಕಾಳಗವು 

- ೦ 
ಯೋಗಿನೀಕಲ್ಯಾಣವು ( ಗಣಪತಿವಿವಾಹ) 

- ೫ - 0 
ರಾವಣಾಸುರನಕಾಳಗವು 
ಸಮುದ್ರಮಥನ 
ಹರಿಶ್ಚಂದ್ರ ಚರಿತ್ರೆ 
ಸುಧನ್ಯಕಾಳಗವು 
ಅಭಿಮನ್ಯು ಕಾಳಗವು ಮತ್ತು ಸೈಂಧವನವಧೆ 
ಪಂಚವಟ ವಾಲಿ ಸುಗ್ರೀವರ ಕಾಳಗವು 
ಬ್ರೌಪದೀಸ್ವಯಂವರ 
ಐರಾವತ 
ಹಿರಣ್ಯಾಕ್ಷನವಧೆ ... 

- ೩ - 0 
ರತಿಕಲ್ಯಾಣವು 
ಲಕ್ಷಣಾಕಲ್ಯಾಣವು 
ಘಟೋತ್ಕಚನಕಾಳಗವು 
ಶಕುಂತರಾಜಚರಿತ್ರೆ ( ರಾಮಾಂಜನೇಯ ಕಾಳಗವು) .. . 

o- g - 0 
ಸೀತಾವಿಜಯ (ಸಹಸ್ರಕಂಠರಾವಣನಕಾಳಗವು) 

ಪಾವಂಜೆ ಗುರುರಾವ್ , 
ಶ್ರೀಮನ್ಮಧ್ವಸಿದ್ದಾ೦ತಗ್ರಂಥಾಲಯ , ಉಡುಪಿ, 


| 
0 


0 


0 | 


- ೪ 


- ೧ : 


0 


0 | 


0 


0 | 


0 


0 | 


೧ - ೪ 


- 


0 


| 
0 


0 


01 - 0 


0 


| 


0 


| 


0 


| 


